ಕುರ್‌ಆನ್‌ ಕ್ಷಿರಖ್‌ 


ಪರಮದಯಾಮಯ ಕರುಣಾಳುವಾದ ಅಲ್ಲಾಹನ ನಾಮದಿ೦ದ 
ಪ್ರಕಾಶಕರ ಮಾತು 


ಜ್ಞಾನದ ಮೂಲ ಅಲ್ಲಾಹನಾಗಿದ್ದಾನೆ. ಆತನಿಂದ ಅವತೀರ್ಣಗೊಂಡ ಪವಿತ್ರ 
ಕುರ್‌ಆನ್‌ ಜ್ಞಾನದ ಭಂಡಾರವಾಗಿದೆ. ಕುರ್‌ಆನಿನ ಜ್ಞಾನ ಗಳಿಸಲು, ಅದರ ತಿರುಳನ್ನು 
ಗ್ರಹಿಸಲು ಇಂದು ಅನೇಕಾರು ವ್ಯಾಖ್ಯಾನಗಳು ವಿವಿಧ ಭಾಷೆಗಳಲ್ಲಿ ಲಭ್ಯವಿದೆ. ಅಜೇ ರೀತಿ 
ಕುರ್‌ಆನಿನಲ್ಲಿರುವ ಜೀವನದ ವಿವಿಧ ರಂಗಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಕ್ರಮಬದ್ಧವಾಗಿ 
ಕ್ರೋಡೀಕರಿಸಿ ತಯಾರಿಸಿದಂತಹ ಅನೇಕ ಚಿಕ್ಕ-ದೊಡ್ಡ ಪುಸ್ತಕಗಳೂ ಇಂದು ಲಭ್ಯವಿದೆ. 

'ಕುರ್‌ಆನ್‌ ಕ್ವಿರು್‌' ಎಂಬ ಈ ಪುಸ್ತಕದಲ್ಲಿ ಕುರ್‌ಆನ್‌ ವಿಷಯಗಳನ್ನು 
ಪ್ರಶ್ನೋತ್ತರದ ರೂಪದಲ್ಲಿ ಚುಟುಕಾಗಿ ಕ್ರಮಬದ್ಧವಾಗಿ ಕ್ರೋಡೀಕರಿಸಲಾಗಿದೆ. ಕುರ್‌ಆನಿನ 
ಆಶಯವನ್ನು ಸುಲಭದಲ್ಲಿ ಅರ್ಥ ಮಾಡಿಕೊಳ್ಳಲು ಇದು ಸಹಾಯಕವಾಗಿದೆ. ತೊಕ್ಕೊಟ್ಟಿನ 
ವಿಮೆನ್ಸ್‌ ಇಸ್ಲಾಮಿಕ್‌ ಪಿ.ಯು. ಕಾಲೇಜಿನ ಧಾರ್ಮಿಕ ವಿಷಯಗಳ ಉಪನ್ಯಾಸಕಿ ಮರ್ಯಮ್‌ 
ಶಹೀರಾ ಈ ಪುಸ್ತಕವನ್ನು ಕ್ರೋಡೀಕರಿಸಿದ್ದಾರೆ. ಇದರ ಅಧ್ಯಯನದಿಂದ ಕುರ್‌ಆನಿಗೆ 
ಸಂಬಂಧಿಸಿದ ಅನೇಕ ವಿಷಯಗಳನ್ನು ತಿಳಿಯಲು ಮತ್ತು ಜ್ಞಾಪಕದಲ್ಲಿಡಲು ಸುಲಭವಾಗ 
ಬಹುದು. ಇದು ವಿದ್ಯಾರ್ಥಿಗಳಿಗೂ ಜ್ಞಾನಾಸಕ್ತರಿಗೂ ಒಂದೇ ರೀತಿಯಲ್ಲಿ ಪ್ರಯೋಜನಪ್ರದ 
ವಾಗಲೆಂದು ಹಾರೈಸುತ್ತೇವೆ. 


`ಈ. ಶಾಂತಿ ಪ್ರಕಾಶನ 


ಫಾವಾಸಾಾವಾನಾಾಸಾನಾಮುಮಾನಾಾಮಾಸಾಮಾಮಾಸಾಾಾಮಾಸಾಾವವಾಾಸಾಾಾಸಾಮಾಮಾಸಾವವಾವಾಮಾವಾಮಾಯಾನಾಮಾ 
"ವಾಸ್ತವದಲ್ಲಿ ಈ ಕುರ್‌ಆನ್‌ ಅತ್ಯಂತ ನೇರ ಮಾರ್ಗವನ್ನು 
ತೋರಿಸಿ ಕೊಡುತ್ತದೆ. ಇದನ್ನು ಸ್ವೀಕರಿಸಿಕೊ೦ಡು ಸತ್ಯರ್ಮವೆಸಗಿದವರಿಗೆ 
ದೊಡ್ಡ ಸತ್ಸಲವಿದೆಯೆಂಬ ಸುವಾರ್ತೆಯನ್ನು ನೀಡುತ್ತದೆ ಮತ್ತು 
ಪರಲೋಕದ ಮೇಲೆ ವಿಶ್ವಾಸವಿರಿಸದವರಿಗೆ ನಾವು ಅವರಿಗಾಗಿ ಘೋರ 

ಯಾತನೆಯನ್ನು ಸಿದ್ಧ ಗೊಳಿಸಿಟ್ಟಿದ್ದೇವೆಂದು ತಿಳಿಸುತ್ತದೆ.'' 

(ಪವಿತ್ರ ಕುರ್‌ಆನ್‌, 17:9-10) 

ಹಾಸಾಸಾಪಾಸಾಾಾಸವಾಮಾವಾನಾವಾಯಾನಾವಾಮಾಸಾಮಾಸವಾಯಾವಮುವಾವನಾಮವಾನಾನಾಮವಾಯಾಾಯಾಮಾಯಾಾವವಾವಾನಾವಾನ 


ಕುರ್‌ಆನ್‌ ಕ್ವಿರಖ್‌ 


1. ಪ್ರವಾದಿ ಮುಹಮ್ಮದ್‌ರಿಗೇಸ) ಅವತೀರ್ಣಗೊಂಡ ದೇವಗ್ರಂಥದ ಹೆಸರೇನು? 
» ಪವಿತ್ರ ಕುರ್‌ಆನ್‌. 


2. ಪವಿತ್ರ ಕುರ್‌ಆನಿನ ಭಾಷೆ? 
> ಅರಬಿ. 


3, 'ಕುರ್‌ಆನ್‌' ಎಂಬ ಪದದ ಅರ್ಥ? 
» ಅತ್ಯಧಿಕ ಓದಲ್ಪಡುವ ಗ್ರಂಥ ಅಥವಾ ಎಲ್ಲ ವಿಷಯಗಳೂ ಸಮಗ್ರ ವಾಗಿ 
ಒಳೆಗೊಂಡ ಗ್ರಂಥ. } 


4. 'ಕುರ್‌ಆನ್‌' ಎಂಬ ಪದವು ಕುರ್‌ಆನಿನಲ್ಲಿ ಎಷ್ಟು ಸಲ ಬಂದಿದೆ? 
» ಎಪ್ಪತ್ತು ಸಲ. 


5. 'ಕುರ್‌ಆನ್‌' ಎಂಬ ಪದವನ್ನು ಅತಿ ಹೆಚ್ಚು ಬಳಸಲಾದ ಅಧ್ಯಾಯ ಯಾವುದು? 
» ಬನೀ ಇಸ್ರಾಈಲ್‌ - ಹತ್ತು ಸಲ. 

6. ಪವಿತ್ರ ಕುರ್‌ಆನಿನಲ್ಲಿ ಅತಿಹೆಚ್ಚು ಹೆಸರು ಪ್ರಸ್ತಾಪಿಸಲ್ಪಟ್ಟ ಪ್ರವಾದಿ ಯಾರು? 
» ಮೂಸಾ(ಅ) 136 ಸಲ. 

7. ಪವಿತ್ರ ಕುರ್‌ಆನಿನಲ್ಲಿ ಉದ್ಧರಿಸಲಾದ ಏಕೈಕ ಸ್ತ್ರೀ ಯಾರು? 
> ಮರ್ಯಮ್‌(ಆ. 

8. ಪವಿತ್ರ ಕುರ್‌ಆನಿನಲ್ಲಿ ಎಷ್ಟು ಸೂಕ್ತಗಳಿವೆ? 
> 6236. 


9. ಪವಿತ್ರ ಕುರ್‌ಆನಿನಲ್ಲಿ ಒಟ್ಟು ಎಷ್ಟು ಅಧ್ಯಾಯಗಳಿವೆ? 
> 114. 


6 ಸ ಕುರ್‌ಆನ್‌ ಕ್ವಿರುಖ್‌ 


10. ಕುರ್‌ಆನಿನ ಅತಿದೊಡ್ಡ ಸೂಕ್ತ ಯಾವುದು? ಯಾವುದರ ಕುರಿತಾಗಿದೆ? 
> ಅಲ್‌ ಬಕರಃ ಅಧ್ಯಾಯದ 282ನೆಯ ಸೂಕ್ತ. ಸಾಲದ ಲೇವಾದೇವಿ ಮಾಡುವ 
ಕುರಿತು. 


11. 'ಅಲ್‌ ಕಲೀಮ್‌" ಎಂಬ ಹೆಸರಿನಿಂದ ಕರೆಯಲ್ಪಡುವ ಅಧ್ಯಾಯ ಯಾವುದು? 
> ತಾಹಾ. 


12. 'ಉಮ್ಮುಲ್‌ ಕುರ್‌ಆನ್‌' ಎಂದು ಕರೆಯಲ್ಪಡುವ ಅಧ್ಯಾಯ? 
> ಅಲ್‌ ಫಾತಿಹಾ. 


13. ಅಹ್ಲುಕಿತಾಬ್‌(ಗ್ರಂಥ ನೀಡಲ್ಪಟ್ಟವರು) ಎಂದು ಕುರ್‌ಆನಿನಲ್ಲಿ ಯಾರ ಕುರಿತು 
ಹೇಳಲಾಗಿದೆ? 
> ಯಹೂದಿಯರು ಮತ್ತು ಕ್ರೈಸ್ತರ ಕುರಿತು. 


14. ಇಸ್ಲಾವೂ ಚರಿತ್ರೆಯಲ್ಲಿ ಕುರ್‌ಆನ್‌ ಕಂಠಪಾಠ ಮಾಡಿದ ಮೊದಲ ವ್ಯಕ್ತಿ ಯಾರು? 
» ಪ್ರವಾದಿ ಮುಹಮ್ಮದ್‌(ಸ). 


15. ಮಕ್ಕಾದಲ್ಲಿ ಕುರೈಶರ ಮುಂದೆ ಪ್ರವಾದಿ(ಸ) ಬಹಿರಂಗವಾಗಿ ಪಾರಾಯಣ ಮಾಡಿದ 
ಮೊದಲ ಅಧ್ಯಾಯ ಯಾವುದು? 
» ಸೂರಃ ಅನ್ನಜ್ಮ್‌. 


16. ತನ್ನ ಪತಿಯಿಂದಲೂ ಅಕ್ರಮಿ ಜನಾಂಗದಿಂದಲೂ ತನ್ನನ್ನು ರಕ್ಷಿಸಬೇಕೆಂದು ಅಲ್ಲಾಹ 
ನಲ್ಲಿ ಅಭಯ ಯಾಚಿಸಿದ ಮಹಿಳೆ ಯಾರು? 
> ಫಿರ್‌ಔನನ ಪತ್ನಿ ಆಸಿಯಾ(ರ). 


17. 'ಉಲುಲ್‌ ಅರು್ಮ್‌' ಎಂಬ ಹೆಸರಿನಿಂದ ಕರೆಯಲ್ಪಡುವ ಪ್ರವಾದಿಗಳು ಯಾರು? 
> ಹ. ನೂಹ್‌(ಅ), ಹ. ಇಬ್‌ರಾಹೀಮ್‌(ಅ), ಹ. ಮೂಸಾ(ಅ), ಹ. ಈಸಾ(ಲ), 
ಹ. ಮುಹಮ್ಮದ್‌(ಸ). 


18. 'ಬೈತುಲ್‌ ಅತೀಕ್‌' (ಪುಣ್ಮ ಪುರಾತನ ಮಂದಿರ) ಎಂದು ಕುರ್‌ಆನ್‌ ಯಾವುದರ 
ಕುರಿತು ಹೇಳುತ್ತದೆ? 
> ಕಲಬಾ ಭವನ. ` 


ಕುರ್‌ಆನ್‌ ಕ್ವಿರುರ್‌ 7 


19. ಪವಿತ್ರ ಕುರ್‌ಆನಿನಲ್ಲಿ ಪ್ರಪ್ರಥಮ ಬಾರಿಗೆ ಅವತೀರ್ಣಗೊಂಡ ಸೂಕ್ತಗಳು 
ಯಾವುದು? 
> 'ಅಲ್‌ ಅಲಕ್‌' ಅಧ್ಯಾಯದ ಪ್ರಥಮ ಐದು ಸೂಕ್ತಗಳು: 


ಕಿ45 ಶಿಂದೆ 85 86585 ಬೂ ಚತ) 
ಬಿ ಕತಯ ಸೊ ಹಗಸ ಹಿ 
ಕಿಚಚ್ಚಚ 


'ಗಇಕ್‌ರಲ್‌ ಬಿಸ್ಮಿರಬ್ಬಿಕಲ್ಲದೀ ಖಲಕ್‌. ಖಲಕಲ್‌ ಇನ್ಸಾನ ಮಿನ್‌ ಅಲಕ್‌. 
ಇಕ್‌ರಲ್‌ ವರಬ್ಬುಕಲ್‌ ಅಕ್‌ರಮ್‌. ಅಲದೀ ಅಲ್ಲಮ ಬಿಲ್‌ ಕಲಮ್‌. ಅಲ್ಲಮಲ್‌ 
ಇನ್ಸಾನ ಮಾಲಮ್‌ ಯಲ್‌ಲಮ್‌." 

[(ಸಂದೇಶವಾಹಕರೇ) ಓದಿರಿ, ನಿಮ್ಮನ್ನು ಸೃಷ್ಟಿಸಿದ ನಿಮ್ಮ ಪ್ರಭುವಿನ ನಾಮದೊಂದಿಗೆ. 
ಅವನು, ಹೆಪ್ಪುಗಟ್ಟಿದ ರಕ್ತದ ಒ೦ದು ಪಿ೦ಡದಿ೦ದ ಮಾನವನನ್ನು ಸೃಷ್ಟಿಸಿದನು. ಓದಿರಿ, 
ಮತ್ತು ನಿಮ್ಮ ಪ್ರಭು ಮಹಾ ಉದಾರಿ- ಅವನು ಲೇಖನಿಯ ಮೂಲಕ ವಿದ್ಯೆ ಕಲಿಸಿದನು- 
ಮಾನವನು ತಿಳಿದಿರದ೦ತಹ ಜ್ಞಾನವನ್ನು ಅವನಿಗೆ ದಯಪಾಲಿಸಿದನು.] 

(ಪವಿತ್ರ ಕುರ್‌ಆನ್‌, 96:1-5) 


20. ಕುರ್‌ಆನಿನಲ್ಲಿ ಎಷ್ಟು ರುಕೂಲ್‌ಗಳಿವೆ? 
>» 540 ರುಕೂಆ್‌ಗಳು. 


21. ಫಿರ್‌ಔನನ ಬಗ್ಗೆ ಕುರ್‌ಆನಿನಲ್ಲಿ ಎಷ್ಟು ಸಲ ಪರಾಮರ್ಶಿಸಲಾಗಿದೆ? 
> 74 ಸಲ. 


22. ಒಂದು ಸೂಕ್ತದಲ್ಲಿ ಫಿರ್‌ಔನನ ಬಗ್ಗೆ ಮೂರು ಸಲ ಪ್ರಸ್ತಾಪಿಸಲಾಗಿದೆ. ಆ ಅಧ್ಯಾಯ 
ಯಾವುದು? ಸೂಕ್ತ ಯಾವುದು? 
» ಹೂದ್‌ ಅಧ್ಯಾಯದ 97ನೆಯ ಸೂಕ್ತ. 


23. ಪ್ರವಾದಿ ಮುಹಮ್ಮದ್‌ರಿಗ(ಸ) ನೀಡಲಾದ ಅತಿದೊಡ್ಡ ಪವಾಡ ಯಾವುದು? 
> ಪವಿತ್ರ ಕುರ್‌ಆನ್‌. ೬ 4 


24. ಸಾವಿರ ತಿಂಗಳುಗಳಿಗಿಂತಲೂ ಶ್ರೇಷ್ಠವಾದ ರಾತ್ರಿ ಯಾವುದು? 
> ಲೈಲತುಲ್‌ ಕದ್ರ್‌. 


8 ಕುರ್‌ಆನ್‌ ಕಿರ್‌ 


25, ಕುರ್‌ಆನಿನಲ್ಲಿ ಒಂದು ಸೂಕ್ತ ಇದೆ. ಹಿಂದು ಮುಂದು ಮಾಡಿ ಒಂದೇ ರೀತಿಯಲ್ಲಿ 
ಓದಬಹುದಾಗಿದೆ. ಆ ಸೂಕ್ತ ಯಾವುದು? 
> ರಬ್ಬಿಕ ಫಕಬ್ಬಿರ್‌ (74:3). 


26. ಕುರ್‌ಆನಿನಲ್ಲಿ ಪರಾಮರ್ಶಿಸಲಾದ ಪ್ರಾಣಿಗಳು ಯಾವುವು? 
Pa ಸಿಂಹ, ಒಂಟೆ, ಹೇಸರಗತ್ತೆ, ಆನೆ, ದನ, ಕುದುರೆ, ನಾಯಿ, ಕತ್ತೆ, ಮಂಗ, ತೋಳ 
ಹಂದಿ. 


27. ಕುರ್‌ಆನಿನಲ್ಲಿ ಹೆಸರೆತ್ತಿ ಹೇಳಲಾದ ದೇವಚರರು ಯಾರು? | 
> ಜಿಬ್‌ರೀಲ್‌(ಅ), ಮೊಕಾಕಲ್‌ (ಅ), ಮಾಲಿಕ್‌(ಅ), ಹಾರೂತ್‌(ಅ), 
ಮಾರೂತ್‌(ಆ). 


28. ಎಲ್ಲ ಸೂಕ್ತಗಳಲ್ಲಿಯೂ 'ಅಲ್ಲಾಹ್‌' ಎಂಬ ಪದ ಇರುವ ಅಧ್ಯಾಯ ಯಾವುದು? 
> ಅಲ್‌ ಮುಜಾದಿಲ:. 


29. ಕುರ್‌ಆನಿನಲ್ಲಿರುವ ಎರಡು ರೀತಿಯ ಸೂಕ್ತಗಳು ಯಾವುವು? 
> ಮುಹ್ಕಮಾತ್‌, ಮುತಶಾಬಿಹಾತ್‌. 


30. ಒಬ್ಬ ಸ್ವರ್ಗವಾಸಿಗೆ ಎಷ್ಟು ಸ್ಪರ್ಗೊದ್ಯಾನಗಳಿವೆ? 
» ನಾಲ್ಕು. 


31. ಓರ್ವ ಸಹಾಬಿ 'ಅಲ್‌ ಬಕರಃ' ಓದುತ್ತಿರುವಾಗ ದೇವಚರರು ಇಳಿದು ಬಂದರು. 
ಆ ಸಹಾಬಿ ಯಾರು? 
> ಉಸೈದ್‌ ಬಿನ್‌ ಹುಡ್ಕುರ್‌(ರ). 


32. ಓರ್ವ ಸಂದೇಶವಾಹಕ ಮನುಷ್ಯನೋ ಜಿನ್ನ್‌ವರ್ಗದವನೋ ದೇವಚರನೋ ಅಲ್ಲ. 
ಹಾಗಾದರೆ ಮತ್ತಾರು? 
> ಹುದ್‌ಹುದ್‌ ಪಕ್ಷಿ. 


33. ಕುರ್‌ಆನಿನಲ್ಲಿ ಎಷ್ಟು ಸಲ 'ಅಲ್ಲಾಹು' ಎಂಬ ಹೆಸರು ಬಂದಿದೆ.? 
> 2698 ಸಲ. , 
> ಅಲ್ಲಾಹು-980. 
> ಅಲ್ಲಾಹ-592. 
» ಅಲ್ಲಾಹಿ - 1126. 


ಕುರ್‌ಆನ್‌ ಕ್ಟಿರು್‌ 9 
34, ಕುರ್‌ಆನಿನ ಪ್ರಕಾರ ತಾಯಿಯು ತನ್ನ ಮಗುವಿಗೆ ಎಷ್ಟು ಕಾಲದ ವರೆಗೆ 
ಹಾಲುಣಿಸಬೇಕು? 

> 2 ವರ್ಷ. 


35. ಪವಿತ್ರ ಕುರ್‌ಆನಿನಲ್ಲಿ ಅತ್ಮಧಿಕ ಬಳಸಲ್ಪಟ್ಟ ಅಕ್ಬರ? 
> ಅಲಿಫ್‌ 48740. 


36. ಅಲ್ಲಾಹನು ಕ್ಪಮಿಸದ ಅತಿದೊಡ್ಡ ಪಾಪ ಯಾವುದು? 


> ಶಿರ್ಕ್‌(ದೇವ ಸಹಬಾಗಿತ್ವ). 
" 9 


37. ಈಸಾರ(ಅ) ಅನುಯಾಯಿಗಳನ್ನು ಕುರ್‌ಆನಿನಲ್ಲಿ ಯಾವ ಹೆಸರಿನಿಂದ ಕರೆಯಲಾಗಿದೆ? 
> ಹವಾರಿಗಳು. 


38. ಒಬ್ಬ ಸತ್ಯವಿಶ್ವಾಸಿಯು ಒಂದು ದಿನದಲ್ಲಿ ಎಷ್ಟು ಸಲ ಫಾತಿಹಾ ಓದುವುದು 
ಕಡ್ಡಾಯವಾಗಿದೆ? 
» 17 ಸಲ. 


39. ಕುರ್‌ಆನಿನಲ್ಲಿ ಜೀವನ-ಮರಣ ಎಂಬ ಪದಗಳು ಎಷ್ಟು ಸಲ ಬಂದಿವೆ? 
> 145 ಸಲ, 


40. ಇಹಲೋಕ-ಪರಲೋಕ ಎಂಬ ಪದಗಳು ಎಷ್ಟು ಸಲ ಬಂದಿವೆ? 
» 115 ಸಲ. 


41. ದೇವಚರರು - ಪಿಶಾಚಿಗಳು ಎಂದು ಎಷ್ಟು ಸಲ ಬಂದಿವೆ? 
> 88 ಸಲ. 


42. ಪುರುಷ-ಸ್ತ್ರೀ ಎಂದು ಎಷ್ಟು ಸಲ ಬಂದಿವೆ? 
> 24 ಸಲ. 


43. 'ದಿವಸ' ಎಂಬ ಪದವು ಎಷ್ಟು ಸಲ ಬಂದಿವೆ? 
» ಒಂದು ವರ್ಷದಲ್ಲಿ ಬರುವ ಒಟ್ಟು ದಿನಗಳ ಸಂಖ್ಯೆ -365 ಸಲ. 


44. 'ತಿಂಗಳು' ಎಂಬ ಪದವು ಎಷ್ಟು ಸಲ ಬಂದಿವೆ? 
» ಒಂದು ವರ್ಷದಲ್ಲಿ ಬರುವ ತಿಂಗಳ ಸಂಖ್ಯೆ- 12 ಸಲ. 


10 ಕುರ್‌ಆನ್‌ ಕ್ವಿರಖ್‌ 
45. ಕುರ್‌ಆನಿನಲ್ಲಿ ಒಂದರಿಂದ ಹತ್ತರ ವರೆಗಿನ ಅರಬಿ ಸಂಖ್ಯೆಗಳಿವೆ. ಯಾವುವು? 


» ವಾಹಿದುನ್‌ - ಆಲ್‌ ಬಕರಃ : 61. 

> ಇಸ್‌ನಾನಿ - ಯಾಸೀನ್‌ : 14. 

» ಸಲಾಸತುನ್‌ - ಅಲ್‌ ಕಹ್‌ಫ್‌ : 22. 

> ಅರ್‌ಬಅತುನ್‌ - ಅಲ್‌ ಬಕರಃ : 260. 

» ಖಂಸತುನ್‌ - ಅಲ್‌ ಕಹ್‌ಫ್‌ : 22. 

> ಸಿತ್ತತುನ್‌ - ಕಾಫ್‌ 2 38. 

> ಸಬ್‌ಅತುನ್‌ - ಅಲ್‌ ಕಹ್‌ಫ್‌ : 22. 

> ಸಮಾನಿಯತುನ್‌- ಆಲ್‌ ಹಾಕ್ಕ : 1. 

> ತಿಸ್‌ಅತುನ್‌ - ಅನ್ನಮ್ಮ್‌ : 48. 

» ಅಶರತುನ್‌ - ಅಲ್‌ ಬಕರಃ : 196. hs 


46. ಸಬಾ ರಾಣಿಯ ಸಿಂಹಾಸನವನ್ನು ಕಣ್ಣು ಮುಚ್ಚಿ ತೆರೆಯುವುದರೊಳಗೆ ಸುಲೈಮಾನ್‌ರ(ಅ) 
ಮುಂದೆ ಹಾಜರು ಪಡಿಸಿದವರು ಯಾರು? 
» `ಗ್ರಂಥಜ್ಞಾನ ಹೊಂದಿದ ಓರ್ವ ವ್ಯಕ್ತಿ. (ಪವಿತ್ರ ಕುರ್‌ಆನ್‌, 27:59) 


47, 'ಮುಹಮ್ಮದ್‌ರಿಗೆ(ಸ) ಅವತೀರ್ಣಗೊಳಿಸಿದುದರಲ್ಲಿ ಯಾವುದನ್ನಾದರೂ ಅಡಗಿಸಿಟ್ಟು 
ಬಿಡುತ್ತಿದ್ದರೆ ಅವರು ಈ ಸೂಕ್ತವನ್ನು ಅಡಗಿಸಿಡುತ್ತಿದ್ದರು ಎಂದು ಆಯಿಶಾ(ರ) ಹೇಳಿದ 
ಸೂಕ್ತ ಯಾವುದು? 

> ಅಹ್‌ರಾಬ್‌-37. 


48. ಕನ್‌ ಕೊನೆಯದಾಗಿ ಅವತೀರ್ಣಗೊಂಡ ಸೂಕ್ತ ಯಾವುದು? 
KC pe iy SL GS ps ೬೭೫ ಬಖೆ SL Ga 


"ಅಲ್‌ ಯೌಮ ಅಕ್ಕಲ್ಲು ಲಕುಮ್‌ ದೀನಕುಮ್‌ ವ ಅತ್‌ಮಮ್‌ತು ಅಲೈಕುಮ್‌ 
ನಿಜ್‌ಮತೀ ವರದೀತು ಲಕುಮುಲ್‌ ಇಸ್ಲಾಮ ದೀನನ್‌.'' 

(ಇಂದು ನಾನು ನಿಮ್ಮ ಧರ್ಮವನ್ನು ನಿಮಗಾಗಿ ಪರಿಪೂರ್ಣಗೊಳಿಸಿದ್ದೇನೆ. ನನ್ನ 
ಕೊಡುಗೆಯನ್ನು ನಿಮ್ಮ ಮೇಲೆ ಪೂರ್ಣಗೊಳಿಸಿದ್ದೇನೆ ಮತ್ತು ಇಸ್ಲಾಮನ್ನು ನಿಮ್ಮ 
ಧರ್ಮವೆಂಬ ನೆಲೆಯಲ್ಲಿ ಅಂಗೀಕರಿಸಿದ್ದೇನೆ.) 

(ಪವಿತ್ರ ಕುರ್‌ಆನ್‌, 5:3) 


49. 'ಬಿಸ್ಮಿ' ಇಲ್ಲದ ಅಧ್ಯಾಯ ಯಾವುದು? 
> ಅಶ್ತೌಬ೩ 


ಕುರ್‌ಆನ್‌ ಕ್ವಿರ್‌ Ne 11 

50. 'ಸಬ್‌ಅನ್‌ ಮಿನಲ್‌ ಮಸಾನಿ' ಎಂಬ ಹೆಸರಿನಿಂದ" ಕರೆಯಲ್ಪಡುವ ಅಧ್ಯಾಯ 

ಯಾವುದು? 
> ಅಲ್‌ ಫಾತಿಹಾ. 


51. 'ಸೂರತುಸ್ಸಲಾತ್‌' ಎಂಬ ಹೆಸರಿನಿಂದ ಕರೆಯಲ್ಪಡುವ ಅಧ್ಯಾಯ ಯಾವುದು? 
> ಅಲ್‌ ಫಾತಿಹಃ 


52. 'ಅಸಾಸುಲ್‌ ಕುರ್‌ಆನ್‌'(ಕುರ್‌ಆನಿನ ಅಡಿಪಾಯ) ಎಂಬ ಹೆಸರಿನಿಂದ ಕರೆಯಲ್ಪಡುವ 
ಅಧ್ಯಾಯ ಯಾವುದು? 
> ಅಲ್‌ ಫಾತಿಹಃ. 


53. ಕುರ್‌ಆನಿನಲ್ಲಿ ಬಂದಿರುವ ಅರಬಿಯಲ್ಲದ ಎರಡು ಪದಗಳು ಯಾವುವು? 
> ಅಲ್‌ ಕಿಸ್‌ತಾಸ್‌(ಗ್ರೀಕ್‌). 
» ಅತ್ತೂರ್‌ (ಸುರ್ಯಾನಿ). 


54. ಫಾತಿಹಃ ಅಧ್ಯಾಯಕ್ಕಿರುವ ಬೇರೆ ಹೆಸರುಗಳು ಯಾವುವು? 
» ಅಲ್‌ ಕಾಫಿಯ ಅಶ್ಯಿಫಾಲ್‌, ಅಲ್‌ ವಾಕಿಯ, ಅಲ್‌ ಹಂದ್‌. 


55. 'ಮಕ್ಕಿಯ್ಯ! ಅಧ್ಯಾಯ ಎಂದರೇನು? 
> ಹಿಜ್‌ರತ್‌ಗೆ ಮೊದಲು ಮಕ್ಕಾದಲ್ಲಿ ಅವತೀರ್ಣಗೊಂಡ ciel 


56. "ಮದನಿಯ್ಮ" ಅಧ್ಯಾಯ ಎಂದರೇನು? 
> ಹಿಜ್‌ರತ್‌ನ ನಂತರ ಮದೀನಾದಲ್ಲಿ ಅವತೀರ್ಣಗೊಂಡ ಅಧ್ಯಾಯಗಳು. 


57. 'ಸುಜೂದುತ್ತಿಲಾವತ್‌' ಎಂದರೇನು? 
>» ಕುರ್‌ಆನಿನಲ್ಲಿ ಕೆಲವು ಪ್ರತ್ಯೇಕ ಸೂಕ್ತಗಳನ್ನು ಓದುತ್ತಿರುವಾಗ ಮಾಡುವ 
ಸುಜೂದ್‌(ಸಾಹ್ಟಾಂಗ). 


58. ಕುರ್‌ಆನಿನಲ್ಲಿ 'ಸುಜೂದುತ್ತಿಲಾವತ್‌' ಎಷ್ಟು ಕಡೆಗಳಲ್ಲಿವೆ? 
» 15 ಸ್ಥಳಗಳಲ್ಲಿ. 


59. ಕುರ್‌ಆನಿನಲ್ಲಿ ರುಕಾತನ್ನು ನಮಾರುಖ್‌ನೊಂದಿಗೆ ಸೇರಿಸಿ ಎಷ್ಟು ಕಡೆಗಳಲ್ಲಿ 
ಪರಾಮರ್ಶಿಸಲಾಗಿದೆ? 
> 82 ಕಡೆಗಳಲ್ಲಿ. 


12. 7 ಕುರ್‌ಆನ್‌ ಕಿರ್‌ 
60. ಕುರ್‌ಆನಿನ 'ಮದುಮಗಳು' ಎಂಬ ಹೆಸರಿನಿಂದ ಕರೆಯಲ್ಪಡುವ ಅಧ್ಯಾಯ 


' ಯಾವುದು? 
> ಅರ್ರಹ್ಮಾನ್‌. 


61. ಕುರ್‌ಆನಿನಲ್ಲಿ 'ಯಾ ಅಯ್ಕುಹನ್ನಾಸ್‌'(ಓ ಜನರೇ) ಎಂದು ಆರಂಭಗೊಳ್ಳುವ 
ಅಧ್ಯಾಯಗಳು ಯಾವುವು? 
» 0 ಅನ್ನಿಸಾ. 0) ಅಲ್‌ ಹಜ್ಜ್‌. 


62, ಕುರ್‌ಆನಿನ ಪ್ರಥಮ ಅನುವಾದ ಗ್ರಂಥ ಯಾವ ವರ್ಷದಲ್ಲಿ, ಯಾವ ಭಾಷೆಯಲ್ಲಿ 
ಮುದ್ರಿತಗೊಂಡಿತು? 
> 1543ರಲ್ಲಿ-ಲ್ಯಾಟಿನ್‌ ಭಾಷೆಯಲ್ಲಿ. 


63. ಏಳು ಆಕಾಶಗಳಿವೆಯೆಂಬುದನ್ನು ಕುರ್‌ಆನಿನ ಎಷ್ಟು ಕಡೆಗಳಲ್ಲಿ ತಿಳಿಸಲಾಗಿದೆ? 
» ಏಳು ಕಡೆಗಳಲ್ಲಿ. 


64. ಕೇವಲ ಬಿಡಿ ಅಕ್ಷರಗಳಿಂದ ಆರಂಭಗೊಳ್ಳುವ ಅಧ್ಯಾಯಗಳ ಸಂಖ್ಯೆ? 
» 29. 


65. ಸಮುದ್ರದ ಕುರಿತು ಎಷ್ಟು ಕಡೆಗಳಲ್ಲಿ ಪರಾಮರ್ಶಿಸಲಾಗಿದೆ? 
» 40 ಕಡೆಗಳಲ್ಲಿ. 


66. 'ಗ್ರಂಥ ಹೊರುವ ಕತ್ತೆಗಳು' ಎಂದು ಕುರ್‌ಆನಿನಲ್ಲಿ ಯಾರ ಕುರಿತು ಹೇಳಲಾಗಿದೆ? 
» ತೌರಾತ್‌ ಎಂಬ ದೇವಗ್ರಂಥ ಲಭಿಸಿಯೂ ಅದನ್ನು ಅನುಸರಿಸದೆ, ನಿರಾಕರಿಸಿ 
ದವರ ಕುರಿತು. 


67. ಕುರ್‌ಆನಿನಲ್ಲಿ ಎಷ್ಟು ನಿಷೇಧಾಜ್ಞೆಗಳಿವೆ? 
> 1000. 

68. ಕುರ್‌ಆನಿನಲ್ಲಿ ಎಷ್ಟು ವಾಗ್ದಾನಗಳಿವೆ? 
> 1000. 


69. ಕುರ್‌ಆನಿನಲ್ಲಿ ಎಷ್ಟು ಮುನ್ನೆಚ್ಚರಿಕೆಗಳಿವೆ? 
> 1000. 


70. ಕುರ್‌ಆನಿನಲ್ಲಿ ಎಷ್ಟು ಕಥೆಗಳಿವೆ? 
» 1000. 


ಕುರ್‌ಆನ್‌ ಕ್ವಿಕ್‌ 33 


71. ಕುರ್‌ಆನಿನಲ್ಲಿ ಎಷ್ಟು ಉಪಮೆಗಳಿವೆ? 
> 1000. 


72. ಕುರ್‌ಆನಿನಲ್ಲಿ ಎಷ್ಟು ಆಜ್ಞೆಗಳಿವೆ? 
> 1000, 


73. ಪ್ರಥಮ ಬಾರಿ ಕುರ್‌ಆನ್‌ ಅನುವಾದಿಸಿದ ಮುಸ್ಲಿಮೇತರರು ಯಾರಾಗಿದ್ದರು? 
> ಸುರ್ಯಾನಿಗಳು. 


74. ಕುರ್‌ಆನ್‌ ನಮಗೆ' ಒಂದು ನಿರ್ದಿಷ್ಟ ದಿನದ ಬಗ್ಗೆ ಪದೇ ಪದೇ ಎಚ್ಚರಿಸುತ್ತದೆ. 
ಆ ದಿನ ಯಾವುದು? 
» ಯೌಮುಲ್‌ ಕಿಯಾಮಃ (ಅಂತ್ಯ ದಿನ). ' 


75. ಯಾವ ಮುಸ್ಲಿಮೇತರ ಧರ್ಮಗ್ರಂಥದಲ್ಲಿ ಕುರ್‌ಆನಿನ ಬಗ್ಗೆ - ಹೆಚ್ಚು _ 
ಪ್ರಸ್ತಾಪಿಸಲಾಗಿದೆ? 
» ಸಿಕ್ಸ್‌ ಧರ್ಮಗ್ರಂಥ 'ಗುರುಗ್ರಂಥ ಸಾಹೇಬ್‌'ನಲ್ಲಿ. 


76. ಕುರ್‌ಆನಿನಲ್ಲಿ ಓರ್ವನ ಶ್ರೇಷ್ಠತೆಯ ಮಾನದಂಡ ಯಾವುದು? 
> -ತಕ್ಟಾ(ದೇವಭಯ). 


ಪ್ರಾರ್ಥನೆಯ ರೂಪದಲ್ಲಿ ಅಲ್ಲಾಹನು ನಮಗೆ ಕಲಿಸಿರುವ ಅಧ್ಯಾಯ ಯಾವುದು? 
> ಅಲ್‌ ಪಾತಿ 


78. ಕುರ್‌ಆನಿನಲ್ಲಿ ಅಲ್ಲಾಹನ ವಿವಿಧ ' `ಗುಣನಾಮಗಳು ಎಷ್ಟಿವೆ? 
» 99. ಲ್‌ 


79. ಪ್ರವಾದಿಗಳ ಹೊರತು ಕುರ್‌ಆನಿನಲ್ಲಿ ಗೌರವದಿಂದ ಪ್ರಸ್ತಾಪಿಸಿರುವ ಮೂವರು 
ಗಣ್ಯರು ಯಾರು? NE ಮ 
? ಹೆ ಲುಕ್ಮಾನ್‌, ಈಜಿಪ್ಟಿನ ಅರೀರಖ್‌ ಮತ್ತು ದುಲ್‌ಕರ್ನೈನ್‌. ' 


80. ಕುರ್‌ಆನಿನ ಕೆಲವು ವಾಕ್ಕ ಗಳನ್ನು ಆಲಿಸಿದ ಜಿನ್ಸ್‌ಗಳು ಪರಸ್ಪರ ಏನು: ಹೇಳಿಕೊಂಡುವು? 

- > ನಾವು ಬನಿದು-ಅದ್ಭುತ ಕುರ್‌ಆನನ್ನು ಅಲಿಸಿದೆವು. ಆದು ನಮಗೆ ಸತ್ಪಥವನ್ನು 
ತೋರಿಸುತ್ತದೆ. ನಾವು ಆದರಲ್ಲಿ ವಿಶ್ವಾಸವಿರಿಸಿದವು. 
1 (ಪವಿತ್ರ ಕುರ್‌ಆನ್‌, 72:1-2) 


14 ಕುರ್‌ಆನ್‌ ಕ್ವೀರುಖ್‌ 
81. ಕುರ್‌ಆನಿನಲ್ಲಿ ಪ್ರಸ್ತಾಪಿಸಿರುವ ಮಸೀದಿಗಳು ಯಾವುವು? 

> ಮಸ್ಸಿದುಲ್‌ ಹರಾಮ್‌, ಮಸ್ತಿದುನ್ನಬವಿ, ಮಸ್ತಿದುಲ್‌ ಅಕ್ಸಾ, ಮಸ್ತಿದುಲ್‌ 
ಕುಬಾ, ಮಸ್ತಿದುರಿರಾರ್‌(ಮುನಾಫಿಕರ ಮಸೀದಿ). 


82. ಕುರ್‌ಆನಿನಲ್ಲಿ ಹಲಾಲ್‌ಗಳು(ಧರ್ಮಸಮ್ಮತ) ಎಷ್ಟಿವೆ? . 
> 250. 


83. ಕುರ್‌ಆನಿನಲ್ಲಿ ಹರಾಮ್‌ಗಳು(ನಿಷಿದ್ದ) ಎಷ್ಟಿವೆ? 
» 250. 


84. 'ಕುರ್‌ಆನಿನ ಹೃದಯ' ಎಂದು ಗುರುತಿಸಲ್ಪಡುವ ಅಧ್ಯಾಯ ಯಾವುದು? 
» ಸೂರಃ ಯಾಸೀನ್‌. 


85. 'ಹಾಮೊಮ್‌'ನಿಂದ ಆರಂಭಗೊಳ್ಳುವ 7 ಅಧ್ಯಾಯಗಳು ಯಾವುವು? 
1 ಅಲ್‌ ಮೂಮಿನ್‌. 
. 1) ಹಾಮೂಮ್‌ ಅಸ್ಸಜ್ಜಃ 

11) ಅಶ್ಕೂರಾ. 

19) ಅರಖ್ಟುಖ್‌ರುಫ್‌. 

೪) ಅದ್ದುಖಾನ್‌. 

vi) ಜಾಸಿಯಾ. 

vi) ಅಹ್‌ಕಾಭ್‌. 


86. ನಮಾಯುನ ಬಳಿಕ ಹಾಗೂ ಮಲಗುವಾಗ ಪಾರಾಯಣ ಮಾಡಿದರೆ ಅತ್ಯಧಿಕ ಪುಣ್ಮ 
`ಲಭಿಸತ್ತದೆಯೆಂದು ಹದೀಸ್‌ಗಳಲ್ಲಿ ಬಂದಿರುವ ಆಯತುಲ್‌ ಕುರ್ಸಿ ಯಾವ ಅಧ್ಯಾಯದಲ್ಲಿದೆ? 
>» ಅಲ್‌ ಬಕರಃ ಅಧ್ಯಾಯದ 255ನೆಯ ಸೂಕ್ತದಲ್ಲಿದೆ. 


87. 'ಅಲಿಫ್‌ ಲಾಮ್‌ ಮೂಮ್‌' ಎಂದು ಆರಂಭಗೊಳ್ಳುವ 6 ಅಧ್ಯಾಯಗಳು ಯಾವುವು? 
ಇ 7) ಅಲ್‌್‌-ಬಕರ.... 

i) ಆಲಿ ಇಮ್ರಾನ್‌. 

11) ಅಲ್‌ ಅಂಕಬೂತ್‌. 

17) ಅರ್ರೊಮ್‌. 

೪) ಲುಕ್ಮಾನ್‌. 

೪) ಅಸ್ಸಜ್‌ದಃ. 


ಕುರ್‌ಆನ್‌ ಕಿರ್‌ ಏ 15 
88. ರುಕಾತ್‌, ಉಪವಾಸ ವ್ರತ, ಹಜ್ಜ್‌ ಇವುಗಳು ಕಡ್ಡಾಯವೆಂದು ಸಾರಿ ಅವತೀರ್ಣಗೊಂಡ 
ಸೂಕ್ತಗಳು ಯಾವ ವರ್ಷದಲ್ಲಿ ಅವತೀರ್ಣಗೊಂಡವು? 

> ರುಕಾತ್‌, ಉಪವಾಸ ವ್ರತ- ಹಿ.ಶ. ಎರಡನೆಯ ವರ್ಷದಲ್ಲಿ. ಹಜ್ಜ್‌- ಹಿ.ಶ. 
ಆರನೆಯ ವರ್ಷದಲ್ಲಿ. 


89. ಕುರ್‌ಆನಿನ ಹೆಸರನ್ನೇ ಒಂದು ಅಧ್ಯಾಯಕ್ಕೆ ನೀಡಲಾಗಿದೆ. ಆ ಅಧ್ಯಾಯ ಯಾವುದು? 
> ಅಲ್‌ ಫುರ್ಶಾನ್‌. 


90. ಕುರ್‌ಆನ್‌ ಅವತೀರ್ಣಗೊಳ್ಳಲು ಆರಂಭವಾದದ್ದು ಯಾವಾಗ? 
» ಕ್ರಿ.ಶ. '610 ರಮರಖಾನ್‌ ತಿಂಗಳು. 


91. ಅಲ್‌ ಬಕರಃ ಅಧ್ಯಾಯದ ಒಂದೇ ಸೂಕ್ತದಲ್ಲಿ 'ಅಲ್ಲಾಹು' ಎಂಬ ಪದ 6ಸಲ 


92. ಉರ್ದುವಿನಲ್ಲಿ ಪ್ರಪ್ರಥಮವಾಗಿ ಕುರ್‌ಆನ್‌ ಭಾಾರೊಂಡದ್ನು ಯಾವ ವರ್ಷದಲ್ಲಿ? 
ಅನುವಾದಕ ಯಾರು? 
> 1790ರಲ್ಲಿ, ಅನುವಾದಕ ಶಾಹ್‌ ಅಬ್ದುಲ್‌ ಕಾದಿರ್‌ ಬಿನ್‌ ಶಾಹ್‌ ವಲಿಯುಲ್ಲಾಹ್‌ 
ದೆಹ್ಲವಿ. 


93. ಪವಿತ್ರ ಕುರ್‌ಆನಿನ ಸಂರಕ್ಷಣೆಯ ಹೊಣೆಯನ್ನು ಯಾರು ನಿದ 
>. ಸ್ವತಃ ಅಲ್ಲಾಹನೇ. 
ಬ ಪೂ 'ಉಪದೇಶ'ವನ್ನು ನಿಶ್ಚ ಯವಾಗಿಯೂ ನಾವು ಅವತೀರ್ಣ ಗೊಳಿಸಿರುತ್ತೇವೆ 
ಮತ್ತು ಸ್ವತಃ ನಾವೇ ಅದರ ರಕ್ಷಕರೂ ಆಗಿರುತ್ತೇವೆ." 
(ಪವಿತ್ರ ಕುರ್‌ಆನ್‌, 15:9) 


94, ಕುರ್‌ಆನ್‌ ವ್ಯಾಖ್ಯಾನವನ್ನು ರಚಿಸಿದ ಈಜಿಪ್ಟಿನ ಇಖ್ವಾನುಲ್‌ ಮುಸ್ಲಿಎರ್‌ ಎಂಬ 
ಇಸ್ಲಾಮಿ ಸಂಘಟನೆಯ ಆ ಮಹಿಳೆ ಯಾರು? 
> ರೈ್ಯನಬುಲ್‌ ಗರ್ದಾಲಿ. 


95. ಬೈಬಲ್‌, ಕುರ್‌ಆನ್‌ ಮತ್ತು ವಿಜ್ಞಾನ ಎಂಬ ಗ್ರಂಥದ ಡಿ ಯಾರು? 
» ಮೌರಿಸ್‌ ಬುಕೆ. 


16 ಕುರ್‌ಆನ್‌ ಕ್ವಿರು್‌ 
ನ ಕುರ್‌ಲನ್‌ಕಿರುಾ 
` 96. ಕುರ್‌ಆನಿನಲ್ಲಿ 'ಪರಿಶುದ್ಧ ಆತ್ಮ' ಎಂದು ಕರೆದದ್ದು ಯಾರನ್ನು? 


>» ಜಿಬ್‌ರೀಲ್‌(ಅ). 


97. ಇಸ್ರಾಈಲರು ಯಾರು? 
> ಹೆರ್ರುತ್‌ ಯಲ್‌ಕೂಬ್‌ರ(ಅ) ಸಂತತಿಗಳು. 


98. ಪರ್ಶಿಯನ್‌ ಗಲ್ಫ್‌ನ- ಉಮ್ಮುಸ್ಸವಾಲಿ ಎಂಬ ಸ್ಥಳದಲ್ಲಿ ಮಹಾ ಶುದ್ಧ ಜಲ 
ಶೇಖರಣೆಯು ಉಪ್ಪು ನೀರನ್ನು ಬೆರೆಯದೆ ಇರುವುದಾಗಿ ಕಂಡು ಹಿಡಿಯಲಾಯಿತು. 
ಇಂತಹ ಸ್ಥಳಗಳನ್ನು ಬೇರೆ ಕಡೆಗಳಲ್ಲೂ ಕಂಡು ಹಿಡಿಯಬಹುದು. ಕುರ್‌ಆನಿನಲ್ಲಿ ಇದಕ್ಕೆ 
ಸಂಬಂಧಿಸಿದ ಸೂಚನೆಯಿದೆ. ಅದು ಯಾವುದು? 
> ನೀರಿನ ಎರಡು ಸಂಗ್ರಹಗಳು ಸಮವಾಗಿಲ್ಲ. ಒಂದು ಸಿಹಿಯಾಗಿದ್ದು ಬಾಯಾರಿಕೆ 
ಯನ್ನು ನೀಗಿಸುವಂತಹದ್ದೂ ಕುಡಿಯಲು ರುಚಿಕರವೂ ಆಗಿದೆ. ಇನ್ನೊಂದು ಗಂಟಲು 
ಸುಲಿದು ಹೋಗುವಷ್ಟು: ಉಪ್ಪಾಗಿದೆ. 
(ಪವಿಶ್ರ ಕುರ್‌ಆನ್‌, 35:12) 


99. ಲೋಕದಲ್ಲಿರುವ ಕೋಟ್ಕಂತರ ಮಾನವರ ಬೆರಳಚ್ಚುಗಳು ಬೇರೆ ಬೇರೆಯಾಗಿವೆ. 
ಆದ್ದರಿಂದಲೇ ಬೆರಳಚ್ಚಿನ ಮೂಲಕ ಮುದ್ರೆ ಹಾಕಲಾಗುತ್ತದೆ. ಅಪರಾಧಿಗಳನ್ನು ಕಂಡು 
ಹಿಡಿಯಲು Thumb impression ಉಪಯೋಗಿಸಲಾಗುತ್ತದೆ. ಇದರ ಬಗ್ಗೆ ಕುರ್‌ಆನಿನ 
ಸೂಕ್ತ? ' 

> ನಾವಂತು ಅವನ ಬೆರಳುಗಳ ತುದಿಗಳನ್ನು ಕೂಡಾ ಸರಿಯಾಗಿ ರಚಿಸಲು ಶಕ್ತ 
ರಾಗಿದ್ದೇವೆ. (ಪವಿತ್ರ ಕುರ್‌ಆನ್‌, 75:4) 


100. ಕುರ್‌ಆನನ್ನು ಗ್ರಂಥರೂಪದಲ್ಲಿ ಮಾಡಬೇಕೆಂದು ಅಭಿಪ್ರಾಯ ಪ್ರಕಟಿಸಿದ ಸಹಾಬಿ 
ಯಾರು? 
> ಉಮರ್‌ ಬಿನ್‌ ಖತ್ತಾಬ್‌(ರ). 


101. ಪ್ರವಾದಿ ಮುಹಮ್ಮದ್‌ರಿಗೆ(ಸ) ಕುರ್‌ಆನ್‌ ಅವತೀರ್ಣಗೊಳ್ಳಲು ಆರಂಭಗೊಂಡಾಗ 
ಅವರೆಲ್ಲಿದ್ದರು? 
» ಮಕ್ಕಾದ ಹಿರಾ ಗುಹೆಯಲ್ಲಿ. 


102... ಮನುಷ್ಯನು ಪ್ರಪಂಚವನ್ನು 'ಅಧೀನ ಪಡಿಸುವನು ಎಂದು ಹೇಳುವ ಎಷ್ಟು 
ಸೂಕ್ತೆಗಳು ಕುರ್‌ಆನಿನಲ್ಲಿದೆ? ಕ 
> ಸುಮಾರು 690, ಸೂಕ್ತಗಳು. 


ಕುರ್‌ಆನ್‌ ಕ್ವಿರ್ಫ್‌ 17 


ಬು ಪ್ರರ 
103. ನಿಮಗಾಗಿ ಹಚ್ಚಹಸಿರಾದ ಮರದಿಂದ ಬೆಂಕಿಯನ್ನುಂಟು ಮಾಡಿದವನು ಅಲ್ಲಾಹನು 
ಎಂಬ ವಾಸ್ತವಿಕತೆಯನ್ನು ಕುರ್‌ಆನ್‌ ಎಲ್ಲಿ ಹೇಳುತ್ತದೆ? 

» ಯಾಸೀನ್‌ ಅಧ್ಯಾಯದ 80ನೆಯ ಸೂಕ್ತದಲ್ಲಿ. 


104. ದುಲ್‌ಕರ್ನೈನ್‌ ಯಾರಾಗಿದ್ದರು? 
> ಕ್ರಿ.ಪೂ. 559ರಲ್ಲಿ ಇಸ್ರಾಈಲರಲ್ಲಿ ಜೀವಿಸಿದ ಒಬ್ಬ ಉತ್ತಮ ರಾಜ. 


105. ಸಿಂಹ ಎಂಬುದಕ್ಕೆ ಕುರ್‌ಆನ್‌ ಬಳಸಿದ ಪದ? 
>» ಕಸ್‌ವರಃ 


106. ಆಧುನಿಕ ಅರಬೀ ಭಾಷೆಯಲ್ಲಿ 'ಸಯ್ಕಾರಃ" ಎಂಬ ಪದವನ್ನು ಕಾರಿಗೆ(ಲ೩) 
ಬಳಸಲಾಗುತ್ತದೆ. ಆದರೆ ಪವಿತ್ರ ಕುರ್‌ಆನ್‌ ಮೂರು ಕಡೆಗಳಲ್ಲಿ ಈ ಪದ ಪ್ರಯೋಗ 
ಮಾಡಲಾಗಿದೆ. ಅದರ ಅರ್ಥವೇನು? .., 

>» ಯಾಶ್ರಾತಂಡ (5:96, 12:10, 19) 


107. ಫಿದಿಯಾಃ ಮತ್ತು ಕಫ್ಪಾರಃ ಇವೆರಡರ ಮಧ್ಯೆ ಇರುವ ವ್ಯತ್ಕಾಸವೇನು? 
> ಫಿದಿಯಾಃ ಅಂದರೆ ಅಲ್ಲಾಹನು ನಿರ್ವಹಿಸಲು ಆಜ್ಞಾಪಿಸಿದ ಕಾರ್ಯಗಳನ್ನು 


ತೊರೆದರೆ ಅದಕ್ಕೆ ನೀಡುವ ಪ್ರಾಯಶ್ಚಿತ್ತವಾಗಿದೆ. [2:184, 2:196] 
» ಕಪ್ಪಾರಃ ಆಂದರೆ ಆಲ್ಲಾ ಹನು ನಿಷೇಧಿಸಿದ ಕಾರ್ಯಗಳನ್ನು ಮಾಡಿದರೆ ಅದಕ್ಕೆ 
ನೀಡುವ ಪ್ರಾಯಶ್ಚಿತ್ವವಾಗಿದೆ. [ಪವಿತ್ರ ಕುರ್‌ಆನ್‌, 5:45, 5:95] 


108. ಕುರ್‌ಆನಿನಲ್ಲಿ ಪ್ರಕಾಶವನ್ನು ಏಕವಚನವಾಗಿಯೂ ಅಂಧಕಾರವನ್ನು ಬಹುವಚನ 
ವಾಗಿಯೂ ಬಳಸಲಾಗಿದೆ, ಕಾರಣವೇನು? `' 

» ಸತ್ಯದ ಮಾರ್ಗವು `ಒಂದೇ ಆಗಿದ್ದು ಅಸತ್ಯದ ಮಾರ್ಗವು ಅಸಂಖ್ಯವೂ, ಆಗಿವೆ 
ಎಂಬುದನ್ನು ಸೂಚಿಸುತ್ತದೆ. 


109.' ಅರ್ರಹ್ಮಾನ್‌ ಮತ್ತು ರಹೀಮ್‌ ಇವುಗಳ ಮಧ್ಯೆ ಇರುವ ವ್ಯತ್ಯಾಸ? 

» ರಹ್ಮಾನ್‌ ಅಂದರೆ ' ತನ್ನ ಕರುಣೆಯಲ್ಲಿ ಅತ್ಯಧಿಕ ಉತ್ಸಾಹ ಇರುವವನು, 
ಅಪಾರವಾಗಿ ದಯೆ ತೋರುವವನು. ತನ್ನ ಕರುಣೆಯಿಂದ ಮನುಷ್ಯನಿಗೆ ಮಹಾನ್‌ 
ಅನುಗ್ರಹಗಳನ್ನು ದಯಪಾಲಿಸಿದವನು. 

ರಹೀಮ್‌ ಅಂದರೆ ನಿರಂತರ ಕರುಣೆ ತೋರುವವನು. ಅವನ ಶಾಶ್ವತ ಕರುಣೆಯ 
ಪರಂಪರೆಯು ಎಂದೂ ಕೊನೆಗೊಳ್ಳುವುದಿಲ್ಲ. ಇಹಲೋಕದಲ್ಲೂ ಪರಲೋಕದಲ್ಲೂ.` 


18 ಕುರ್‌ಆನ್‌ ಕ್ವಿರುಖ್‌ 


110. ಮೂಮ್‌ ಎಂಬ ಅಕ್ಷರವಿಲ್ಲದ ಅಧ್ಯಾಯ ಯಾವುದು? 
> ಅಲ್‌ ಕೌಸರ್‌. 


111. 'ಮುಲವ್ವಿದಾತ್‌' ಎಂಬ ಹೆಸರಿನಿಂದ ಕರೆಯಲ್ಪಡುವ. ಅಧ್ಯಾಯಗಳು ಯಾವುವು? 


> ಆಲ್‌ ಇಖ್‌ಲಾಸ್‌, ಆಲ್‌ ಫಲಕ್‌, ಅನ್ನಾಸ್‌. 


-112, ಶುಕ್ರವಾರ ಪಾರಾಯಣ ಮಾಡಲು ನಿರ್ದೇಶಿಸಿದ ಅಧ್ಯಾಯದ ಹೆಸರು? 
> ಅಲ್‌ ಕಹ್‌ಫ್‌. 


113. ಕುರ್‌ಆನಿಸಲ್ಲಿ ಒಂದು ಅಧ್ಯಾಯವು ಓರ್ವ ಮಹಿಳೆಯ ಹೆಸರಿನಿಂದ ಅರಿಯಲ್ಪ 
ಡುತ್ತದೆ. ಆ ಮಹಿಳೆ ಯಾರು? 
> ಮರ್ಯಮ್‌. 


114. ವಿದಾಯ ಹೇಳುವುದು ಎಂಬ ವಿಶೇಷತೆ ಇರುವ ಅಧ್ಯಾಯ ಯಾವುದು? 
> ಅನ್ನಸ್ಟ್‌. 


115. ನೂರಕ್ಕಿಂತ ಹೆಚ್ಚು ಸೂಕ್ತಗಳಿದ್ದರೂ ನರಕದ ಬಗ್ಗೆ ಪರಾಮರ್ಶಿಸದ ಏಕೈಕ 
ಅಧ್ಯಾಯ? , ` 
> ಯೂಸುಫ್‌. 


116. ಮರಣಾಸನ್ನರಾದವರ ಬಳಿ ಓದಲು ನಿರ್ದೇಶಿಸಿದ ಅಧ್ಯಾಯ ಯಾವುದು? 
>» ಯಾಸೀನ್‌. 


117. ನರಕದಲ್ಲಿ ಬೆಳೆಯುವ ವೃಕ್ಷ? 
» ರುಕ್ಕೂಮ್‌. 


118. ಎರಡು ಸುದೀರ್ಫ ಅಧ್ಯಾಯಗಳ ಸಹೋದರಿ ಎಂಬ ಹೆಸರಿನಿಂದ ಕರೆಯಲ್ಪಡುವ 
ಅಧ್ಯಾಯ ಯಾವುದು? | 
> ಸೂರಃ ಅಆ್‌ರಾಫ್‌. 


119. ಪ್ರಪ್ರಥಮವಾಗಿ ಅಲ್ಲಾಹನನ್ನು ನಿರಾಕರಿಸಿದ ವ್ಯಕ್ತಿ ಯಾರು? 
> ಇಬ್‌ಲೀಸ್‌. 


120. ಭೂಮುಖದ ಮೇಲೆ ನಿರ್ಮಾಣಗೊಂಡ ಮೊದಲ ದೇವ ಭವನ? 
> ಕಅಬಾ. 


ಕುರ್‌ಆನ್‌ ಕಿರ್‌ 19 


121. 


122. 


123. 


124. 


125. 


126. 


127. 


ಪ್ರಪ್ರಥಮವಾಗಿ ಯುದ್ಧ ಕವಚ ನಿರ್ಮಿಸಿದವರು ಯಾರು? 
» ಹ. ದಾವೂದ್‌(ಅ). 


ರುಕಾತ್‌ಗೆ ಅರ್ಹರಾದವರು ಯಾರು? 

ಫಕೀರ್‌. (ಬಡವರು) 

ಮಿಸ್ಕೀನ್‌. (ದರಿದ್ರರು) 

ರುಕಾತ್‌ ಸಂಗ್ರಹ ಮತ್ತು ವಿತರಣೆಯ ಕಾರ್ಯದಲ್ಲಿ ನಿರತರಾದವರು. 
ಜೀತ ಮುತ್ತಿಗೆ. i 
ಮನವೊಲಿಸಬೇಕಾದವರು. 

ಸಾಲಗಾರರು. 

ಅಲ್ಲಾಹನ ಮಾರ್ಗದಲ್ಲಿ. 

ಪ್ರಯಾಣಿಕರು. 


1% 3೫ ಸಗ 3 ೪ ೪ ೫ 1% 


ರುಕಾತ್‌ ಮತ್ತು ಸದಕಃ ಎಂದರೇನು? 
> ರುಕಾತ್‌- ಅಲ್ಲಾಹನ ಹಕ್ಕಾಗಿದ್ದು 'ಕಡ್ಡಾಯದಾನ. 
> ಸದಕ - ಐಚ್ಛಿಕ ದಾನಧರ್ಮ. 


ಉಪವಾಸವನ್ನು ಕಡ್ಡಾಯಗೊಳಿಸುವುದರ ಹಿಂದೆ ಇರುವ ಉದ್ದೇಶ? 


> ತಕ್ವಾ(ದೇವಭಯ) ಉಂಟು ಮಾಡುವುದು. 


ಇಬ್‌ಲೀಸ್‌ ಯಾವ ವರ್ಗದವನೆಂದು ಕುರ್‌ಆನ್‌ ಹೇಳುತ್ತದೆ? 
» ಜಿನ್ನ್‌ ವರ್ಗದವನು. 


ಕುರ್‌ಆನಿನಲ್ಲಿ ನರಕಕ್ಕೆ ಎಷ್ಟು ಹೆಸರುಗಳನ್ನು ಕೊಡಲಾಗಿದೆ? 
1. ಅಲ್‌ ಜಹೀಮ್‌. 

2. ಜಹನ್ನಮ್‌. 

3. ಆಲ್‌ ಹುತಮಃ 

4. ಸಕರ್‌. 

5. ಅನ್ನಾರ್‌. 

6. ಆಸ್ಪಮೂಮ್‌. 

7.`ಆಲ್‌ ಹಾವಿಯಃ. 


೪. ಗ ಗ ೫ ೫ ೫ಳ 


'ಅಲ್ಲಾಹು' ಎಂಬ ಹೆಸರು ಬಾರದ ಅಧ್ಯಾಯಗಳೆಷ್ಟು? 
» 27 ಅಧ್ಯಾಯಗಳು. 


20 ಕುರ್‌ಆನ್‌ ಕಿರ್‌ 

ನಾರ 

128. ಕುರ್‌ಆನಿನಲ್ಲಿ ಅತಿಹೆಚ್ಚು ಬಾರಿ ಪುನರಾವರ್ತನೆಗೊಂಡ ಸೂಕ್ತ ಯಾವುದು? : 
> ಫಬಿಅಯ್ಕಿ ಆಲಾಇ ರಬ್ಬಿಕುಮಾ ತುಕದ್ದಿ ಬಾನ್‌.[ಆರ್ರಹ್ಮಾನ್‌ ಅಧ್ಯಾಯದಲ್ಲಿ] 


129. 'ನೀವು ನಾಲ್ಕು ಮಂದಿಯಿಂದ ಕುರ್‌ಆನನ್ನು. ಸ್ಟೀಕರಿಸಿರಿ' ಇದು ಬುಖಾರಿ ವರದಿ 
ಮಾಡಿದ ಹದೀಸಾಗಿದೆ. ಆ ನಾಲ್ಕು ಮಂದಿ ಯಾರು? ' 

> ಅಬ್ದುಲ್ಲಾ ಬಿನ್‌ ಮಸ್‌ಊದ್‌(ರ). 

> ಸಾಲಿಮ್‌ ಮೌಲಾ ಅಬೀ ಹುದ್ಯೈಫ(ರ). 

> ಮುಆದ್‌ ಬಿನ್‌ ಜಬಲ್‌(ರ). 

> ಉಬಯ್ಯ್‌ ಬಿನ್‌ ಕಅಬ್‌(ರು). 


130. 'ಆಯತುಸೈಫ್‌' ಎಂದು ಕರೆಯಲ್ಪಡುವ ಸೂಕ್ತ ಯಾವುದು? 
> 'ಅನ್ನಿಸಾ ಅಧ್ಯಾಯದ 176ನೆಯ ಸೂಕ್ತ. 


, 131. ಒಂದು ದೊಡ್ಡ ಅಧ್ಯಾಯ ಒಂದೇ ಬಾರಿಗೆ ಪ್ರವಾದಿವರ್ಯರಿಗೇಸ) ಅವತೀರ್ಣ 
ಗೊಂಡಿತು. ಆ ಸಂದರ್ಭದಲ್ಲಿ 70,000 ದೇವಚರರು ಅವರ ಸೇವೆ ಮಾಡುತ್ತಿ ತ್ತಿದ್ದರು. 
ಆ ಅಧ್ಯಾಯ ಯಾವುದು? ಕ 

> ಆಲ್‌ ಅನ್‌ಆಮ್‌. 


132. ಬಶೀರ್‌(ಸುವಾರ್ತೆ 'ನೀಡುವವರು), ಎ ಹಾಡುವವರು) « ಎಂದು 
ಪವಿತ್ರ ಕುರ್‌ಆನ್‌ ಯಾರನ್ನು ವರ್ಣಿಸಿದೆ? 
> ಪ್ರವಾದಿಗಳನ್ನು. 


133. ಸ್ವರ್ಗದಲ್ಲಿರುವ ಸರ್ವ ಶ್ರೇಷ್ಠವಾದ ಸರೋವರ ಯಾವುದು? 
> ಕೌಸರ್‌: ಸರೋವರ. ' 


134. ನರಕದಲ್ಲಿ ಪಾಪಿಗಳ ಮುಖ್ಯ ಆಹಾರ. ಯಾವುದು? 
> ರುಕ್ಕೂಮ್‌ ವೃಕ್ಷ. 


135. 'ಫಾತಿಹಾ' ಅಧ್ಯಾಯವನ್ನು ಕುರ್‌ಆನಿನ ಆರಂಭದಲ್ಲಿ ಇಟ್ಟಿರುವುದರ ಔಚಿತ್ಯವೇನು? 
- > ಇದು ಕುರ್‌ಆನಿನ ಕವಾಟವಾಗಿದೆ. 


136. ಶಹಾದತ್‌ನ ಮೊದಲ ಭಾಗವು ಯಾವ ಸೂಕ್ತದಲ್ಲಿದೆ? 
"> ಮುಹಮ್ಮದ್‌:19, ಆಸ್ಸಾಫ್ಭಾತ್‌ 35. 


೬.137. ಮದೀನಾದಲ್ಲಿ ಪ್ರಥಮವಾಗಿ ಅವತೀರ್ಣಗೊಂಡ ಅಧ್ಯಾಯ? 
° ೫ ಆಲ್‌ ಮುತಸ್ಯಫೀನ್‌ 


ಕುರ್‌ಆನ್‌ ಕ್ರಿರು್‌ 21 
138. ಅಸ್ಸಫ್ಟ್‌ ಅಧ್ಯಾಯದಲ್ಲಿ ಹೇಳಲಾದ ಹವಾರೀಗಳು ಯಾರು? ಅವರು ಎಷ್ಟು 
ಮಂದಿಯಿದ್ದರು? 

> ಬನೀ ಇಸ್ರಾಈಲರ ಪೈಕಿ ಈಸಾರ(ಅ) ಮೇಲೆ ವಿಶ್ವಾಸ ತಾಳಿದವರು ಹವಾರಿಗಳು. 
ಅವರ ಸಂಖ್ಯೆಯು 12 ಆಗಿತ್ತು. 


139. ತಕ್ವಾದಿಂದ ನಿರ್ಮಿಸಲ್ಪಟ್ಟ ಮಸೀದಿ ಎಂದು ಕುರ್‌ಆನ್‌ ವರ್ಣಿಸಿರುವ ಮದೀನಾದ 
ಪವಿತ್ರ ಮಸೀದಿ ಯಾವುದು? 
> 'ಕುಬಾ' ಮಸೀದಿ. 


140. 'ಮುಹಮ್ಮದುರ್ರಸೂಲುಲ್ಲಾಹ್‌'. ಎಂಬ ಕಲಿಮಾದ ಮಾತು ಕುರ್‌ಆನಿನ ಯಾವ 
ಅಧ್ಯಾಯದಲ್ಲಿದೆ? 
» ಅಲ್‌ ಫತಹ್‌ ಸೂಕ್ತ: 29. 


141.. ಪವಿತ್ರ ಕುರ್‌ಆನಿನಲ್ಲಿ 'ಹಾರೂನನ ಸಹೋದರಿ' ಎಂದು ಯಾರ ಕುರಿತು 
ಅಭಿಸಂಬೋಧಿಸಲಾಗಿದೆ? 
» ಹ. ಮರ್ಯಮ್‌(ಅ). 


142. ಪ್ರವಾದಿ ಇಬ್‌ರಾಹೀಮ್‌ರನ್ನು(ಅ) ಪೀಡಿಸಿದ ದೇವ ಧಿಕ್ಕಾರಿ ರಾಜ ಯಾರು? 
» ನಮ್ರೂದ್‌. 


143. ಬೈಬಲಿನಲ್ಲಿ ಬರುವ ಪ್ರವಾದಿ ಈಸಾರ(ಅ) ಮರಣದ ಕುರಿತ ಯಾವ ವಿಷಯವನ್ನು ' 
ಕುರ್‌ಆನ್‌ ಸಂಪೂರ್ಣ ತಿರಸ್ಕರಿಸುತ್ತದೆ? 
> ಶಿಲುಬೆಗೇರಿಸುವಿಕೆ.. 


144. 'ಶರಹ್‌ ಸದ್ರ್‌!(ಹೃದಯ ತೆರೆಯುವುದು) ಯಾರಿಗೆ ಪ್ರಾಪ್ತವಾಗುತ್ತದೆ? 
>» ನಫ್ಸುಲ್‌ ಮುತ್‌ಮಣಇನ್ನಃ(ದೋಷರಹಿತ ಚಿತ್ತ) ಇರುವವರಿಗೆ. 


145. ಸ್ವರ್ಗದಲ್ಲಿ ಸ್ವರ್ಗದ ಅಪ್ಸರೆ(ಹೂರ್‌)ಯರಿಗಿಂತ ಹೆಚ್ಚಿನ ಮಹತ್ವ ಇರುವುದು 
ಯಾರಿಗೆ? 
> ಸತ್ಯವಿಶ್ವಾಸಿನಿ ಸ್ತ್ರೀಯರಿಗೆ. 


146. ಹಶ್ರ್‌ ಮತ್ತು : ನಶ್ರ್‌ ಎಂದರೇನು? 
» ಪರಲೋಕದಲ್ಲಿ ಸೇರುವಿಕೆ ಮತ್ತು ಚದುರುವಿಕೆ. 


201 ಕುರ್‌ಆನ್‌ ಕಿರ್‌ 


147, ಸ್ತ್ರೀಯ ನೈಜ ವಿಶೇಷತೆ ಏನೆಂದು ಕುರ್‌ಆನ್‌ ತಿಳಿಸುತ್ತದೆ? 
> ಲಜ್ಜೆಯುಳ್ಳವಳಾಗಿರಬೇಕು. 


148. ಸಾಬಿಈಗಳು ಯಾರು? 
» ಪ್ರಾಚೀನ ಕಾಲದ ಎರಡು ಪಂಗಡಗಳು. 
1 ಯಹ್ಯಾರ(ಅ) ಅನುಯಾಯಿಗಳು. 
i) ಶೀಸ್‌ ಮತ್ತು ಇದ್ರೀಸ್‌ರಿಗೆ(ಆ) ಸಂಬಂಧಿಸಿದವರು. ನಕ್ಪತ್ರಾರಾಧಕ ಪಂಗಡ. 


149. ಸಹಾಬಿಗಳ ಪ್ರಶಂಸಾರ್ಹ ಗುಣವಿಶೇಷತೆಗಳ ಕುರಿತು ಅಲ್ಲಾಹನ ಸಾಕ್ಷ್ಯ? 

» "ಸತ್ಯನಿಷೇಧಿಗಳು ತಮ್ಮ ಹೃದಯಗಳಲ್ಲಿ ಅಜ್ಞಾನಜನ್ಯ ಅಭಿಮಾನವನ್ನಿರಿಸಿ 
ಕೊಂಡಾಗ ಅಲ್ಲಾಹನು ತನ್ನ ಸಂದೇಶವಾಹಕರ ಮತ್ತು ಸತ್ಯವಿಶ್ವಾಸಿಗಳ ಮೇಲೆ ಪ್ರಶಾಂತತೆ 
ಯನ್ನು ಇಳಿಸಿದನು ಮತ್ತು ಸತ್ಯವಿಶ್ವಾಸಿಗಳನ್ನು ದೇವಭಕ್ತಿಯ ನುಡಿಗೆ ಬದ್ಧರಾಗಿರುವಂತೆ 
ಮಾಡಿದನು. ಏಕೆಂದರೆ ಇದಕ್ಕೆ ಅವರೇ ಹೆಚ್ಚು ಹಕ್ಕುದಾರರೂ ಅರ್ಹರೂ ಆಗಿದ್ದರು." 

[ಪವಿತ್ರ ಕುರ್‌ಆನ್‌, 48:26] 


150. 'ಮುಕರ್ರಿಬೀನ್‌'(ಸಾಮೊಪ್ಯದವರು) ಅವರಿಗೆ ವಿಧಿತವಾದ ಸ್ವರ್ಗದ ಹೆಸರು? 
> ಜನ್ನಾತುನ್ನಕಮ್‌(ನಠಮ್‌ ಸ್ವರ್ಗ). 


151. ಜನ್ನಾತು ಅದ್ನ್‌ ಎಂದರೇನು? 
>» ಶಾಶ್ವತ ಸ್ವರ್ಗ. 


152. ಸ್ವರ್ಗದ ಮಧುರ ಪರಿಮಳಯುಕ್ತ ಚಿಲುಮೆಯ ಹೆಸರು? 
>» ಸಲ್‌ 'ಸಬೀಲ್‌. 


153. ಸ್ವರ್ಗದ ಸರೋವರದ ಹೆಸರು? 
» ಕೌಸರ್‌. 


154. ಕೌಸರ್‌ ಯಾರಿಗೆ ನೀಡಲಾಗಿದೆ? 
> ಪ್ರವಾದಿವರ್ಯರಿಗೆಸು. 


155. ಸಾರಃ(ಅ) ಯಾರಾಗಿದ್ದರು? 
> ಹ. ಇಬ್‌ರಾಹೀಮ್‌ರ(ಅ) ಪತ್ನಿ ಮತ್ತು ಹ. ಇಸ್‌ಹಾಕ್‌ರ(ಅ) ಮಾತೆ ಮತ್ತು 
ಹ. ಯಳ್‌ಕೂಬ್‌ರ(ಅ) ಮಾತಾಮಹಿ. 


ಕುರ್‌ಆನ್‌ ಕಿರ್‌ 23 
156. ಕುರ್‌ಆನಿನಲ್ಲಿ ಪ್ರವಾದಿವರ್ಯರ(ಸ) ಶತ್ರುಗಳ ಪೈಕಿ ಯಾರನ್ನು ಮಾತ್ರ ಹೆಸರೆತ್ತಿ 
ಖಂಡಿಸಲಾಗಿದೆ?' 

> ಅಬೂಲಹಬ್‌. 


157. ಹೆಣ್ಣು ಮಕ್ಕಳನ್ನು ಜೀವಂತ ಹೂಳುವ ನಿರ್ದಯ ಪದ್ಧತಿ ಯಾವ ದೇಶದಲ್ಲಿತ್ತು? 
» ಅರಬ್‌ ದೇಶ. 


158. ಅಲ್ಲಾಹನ ಮೇರೆಗಳು(ಹುದೂದುಲ್ಲಾಹ್‌) ಎಂದರೇನು? 
» ಅಲ್ಲಾಹನ ಆಜ್ಞೆಗಳು. 


159. ಅಲ್‌ಯಸಲ್‌ರ(ಅ) ಬಗ್ಗೆ ಪವಿತ್ರ ಕುರ್‌ಆನಿನಲ್ಲಿ ಎಷ್ಟು ಕಡೆಗಳಲ್ಲಿ ಬಂದಿದೆ? 
1) ಅಲ್‌ ಅನ್‌ಆಮ್‌ ಅಧ್ಯಾಯದ 86ನೆಯ ಸೂಕ್ತ. 
i) ಸ್ವಾದ್‌ ಅಧ್ಯಾಯದ 48ನೆಯ ಸೂಕ್ತ. 


160. ದುಲ್‌ಕಿಫ್ಲ್‌ರ ಬಗ್ಗೆ ಎಷ್ಟು ಕಡೆಗಳಲ್ಲಿ ಬಂದಿವೆ? 
>» 2 ಕಡೆಗಳಲ್ಲಿ: 
ಸ್ವಾದ್‌ನ 48ನೆಯ ಸೂಕ್ತ ಮತ್ತು ಅಲ್‌ ಅಂಬಿಯಾ ಅಧ್ಯಾಯದ 85ನೆಯ ಸೂಕ್ತ. 


161. ಪುನರುತ್ಥಾನ ದಿನ ಎಷ್ಟು ಮಂದಿ ದೇವಚರರು ವಿಶ್ವ ಸಿಂಹಾಸನವನ್ನು(ಅರ್ಶ್‌) 
ಎತ್ತಿಕೊಂಡಿರುವರು? 
» 8 ಮಂದಿ ದೇವಚರರು. 


162. ಕಅಬಾವನ್ನು ಕೆಡಹಲು ಬಂದ ರಾಜ ಯಾರು? 
> ಅಬ್‌ರಹಾ. 


163. ಆತ್ಮಸಂಸ್ಕರಣೆಯ ಯಾವ ಸಾಧನಗಳು ಕುರ್‌ಆನಿನಲ್ಲಿ ಗುರುತಿಸಲ್ಪಟ್ಟಿದೆ? 
» ವಾಸ್ತವದಲ್ಲಿ ರಾತ್ರಿ ಕಾಲದ ಏಳುವಿಕೆಯು ಆತ್ಮ ನಿಯಂತ್ರಣದ ನಿಟ್ಟನಲ್ಲಿ 
ಪರಿಣಾಮಕಾರಿಯಾಗಿದೆ. 4 [ಪವಿತ್ರ ಕುರ್‌ಆನ್‌, 73:6] 


164. ಮಾನವಚಿತ್ತದ ಮೂರು ವಿಧಗಳು ಯಾವುವು? 
> ನಫ್ಸ್‌ ಅಮ್ಮಾರ: (ಭ್ರಷ್ಟ ಚಿತ್ರ). 
> ನಫ್ಸ್‌ ಲವ್ವಾಮಃ (ಆತ್ಮಸಾಕ್ಸಿ). 
-೫ ನಫ್ಸ್‌ ಮುತ್ಮಣನ್ನ: (ಶಾಯಚಿತ್ತ). 


24 ` ಕುರ್‌ಆನ್‌ ಕಿರ್‌ - 


165. ನರಕದ ಇಂಧನ ಯಾವುದು? 
» ಮಾನವರು ಮತ್ತು ಶಿಲೆಗಳು. 


"166. ತುಬ್ಬಆ್‌ ಜನಾಂಗದವರು ಯಾರು? 


> ಹಿಮ್‌ಯ್‌ ಗೋತ್ರದ ದೊರೆಗಳ ಬಿರುದು. 
» 'ಸಬಾ ಜನಾಂಗದ ಒಂದು ಶಾಖೆಗೆ ಸೇರಿದವರು. 


167. ಹ. ಮೂಸಾ(ಅ) .ಅಲ್ಲಾಹನೊಡನೆ ಮಾತನಾಡಿದ ಪವಿತ್ರ ಕಣಿವೆ? 
»` ತುವಾ. 
168. ಮಾನವನು ಮರಣದಿಂದ ಪುನರುತ್ಥಾನದ ವರೆಗೆ ಇರುವ ಲೋಕ? 


> ಬರುಖ್‌. 


169. ಹುತಾತ್ಮರ ಆತ್ಮಗಳನ್ನು ಎಲ್ಲಿ ಇಡಲಾಗುತ್ತದೆ? 
>» ಸ ದನ್ನಕಾರ್‌ ಮಲ್‌ವಾ. : 


170. ಕುರ್‌ಆನಿನ ಕೇಂದ್ರೀಯ ವಸ್ತು ಭಾವದ! 
» ಮಾನವ. 


171. ಪವಿತ್ರ ಕುರ್‌ಆನಿನಲ್ಲಿ 'ಖಾತಮುನ್ನಬಿಯ್ಕೀನ್‌'(ಪ್ರವಾದಿತ್ವ ಪರಂಪರೆಯನ್ನು 
ಕೊನೆಗೊಳಿಸಿದವರು) ಎಂದು ಯಾರನ್ನು ಕರೆಯಲಾಗಿದೆ? 
>» ಪ್ರವಾದಿ ಮುಹಮ್ಮದ್‌(ಸ). 


172. ಪವಿತ್ರ ಕುರ್‌ಆನನ್ನು ಪಠಿಸುವುದಕ್ಕಿಂತ ಮುಂಚೆ ಏನನ್ನು ಪಠಿಸಬೇಕೆಂದು ಕುರ್‌ಆನ್‌ , 

ಹೇಳುತ್ತದೆ? ; 
$ | ಕ ತ್‌ [3 

Oe 5s ay ba 

*ಅವೂದುಬಿಲ್ಲಾಹಿ ಮಿನಶ್ಕೈತಾನಿರ್ರಜೀಮ್‌.*" (ಪವಿತ್ರ ಕುರ್‌ಆನ್‌, 16:98) 


173. ಪವಿತ್ರ ಕುರ್‌ಆನಿನ ಪ್ರಪ್ರಥಮ ವಿದ್ಯಾರ್ಥಿಗಳು ಯಾರು? 
> ಅಸ್‌ಹಾಬುಸ್ಸುಪ್ಪದವರು(ರ). ` 


174. ಕುರ್‌ಆನನ್ನು ಸ್ಪರ್ಶಿಸುವಾಗ ಪಾಲಿಸಬೇಕಾದ ನಿಯಮ ಏನು? ' ` 
» ಶುದ್ಧರಾಗಿರಬೇಕು. (ಅಲ್‌ ವಾಕಿಯ : 79) | 


ಕುರ್‌ಆನ್‌ ಕ್ವಿರಭ್‌ ಜ್ಯ 25 
175. ಪವಿತ್ರ ಕುರ್‌ಆನಿನ ವೈಶಿಷ್ಟ್ಯತೆಯ ಬಗ್ಗೆ ಕುರ್‌ಆನ್‌ ಏನು ಹೇಳುತ್ತದೆ? 
>» ನಾವು ಈ ಕುರ್‌ಆನನ್ನು ಒಂದು ಪರ್ವತದ ಮೇಲೆ ಇಳಿಸಿ ಬಿಡುತ್ತಿದ್ದರೆ, ಅದು 
ಅಲ್ಲಾಹನ ಭಯದಿಂದ ಮುದುಡಿ ನುಚ್ಚು ನೂರಾಗುವುದನ್ನು ನೀವು ಕಾಣುತ್ತಿದ್ದಿರಿ. 
(ಆಲ್‌ ಹಶ್ಟ್‌: 21) 


176. ಪವಿತ್ರ ಕುರ್‌ಆನ್‌ನಿಂದ ಪ್ರಯೋಜನ ಪಡೆಯಬೇಕಾದರೆ ಏನು ಮಾಡಬೇಕು? 
> ಅತಿ ಹೆಚ್ಚು ಓದಬೇಕು. | 
» ಪ್ರತಿ ದಿನವೂ ಪಠಿಸಬೇಕು. 
» ಗ್ರಹಿಸಿ ಓದಬೇಕು. 
» ಅದರ ಬಗ್ಗೆ ಚಿಂತನ-ಮಂಥನ ನಡೆಸಬೇಕು. 
» ಆದರ ಕಾನೂನುಗಳನ್ನು. ಅನುಸರಿಸಿ ಜೀವಿಸಬೇಕು. 


177. ಪವಿತ್ರ ಕುರ್‌ಆನಿನ ಪಠಣಕ್ಕೆ ಅತೀ ಹೆಚ್ಚು ಮಹತ್ವ ಇರುವ ಸಮಯ ಯಾವುದು? 
> ಪ್ರಾತಃ ಕಾಲದ ಕುರ್‌ಆನ್‌ ಪ್ರಮಾಣಿತವಾಗಿರುತ್ತದೆ. 
(ಬನೀ ಇಸ್ರಾಈಲ್‌: 78) ' 


178. ಕುರ್‌ಆನಿನಿಂದ ಮಾರ್ಗದರ್ಶನ ಪಡೆಯುವವರು ಯಾರು? 
>» 0. ಭಯಭಕ್ತಿಯುಳ್ಳವರು. _ 
> 0) ಅದೃಶ್ಯದ ಮೇಲೆ ವಿಶ್ವಾಸವಿಡುವವರು. 
> i) ನಮಾರುನ್ನು ಸಂಸ್ಥಾಪಿಸುವವರು. 
>» ೪) ಸಂಪತ್ತನ್ನು ಖರ್ಚು ಮಾಡುವವರು. 
> ೪) ಅಲ್ಲಾಹನ ಗ್ರಂಥಗಳ ಮೇಲೆ ವಿಶ್ವಾಸವಿಡುವವರು. 
> ೪) ಪರಲೋಕದ ಮೇಲೆ ದೃಢ ವಿಶ್ವಾಸವಿರಿಸುವವರು. 


179. ಗುಡುಗು ಮಿಂಚಿನ ಶಬ್ದ ಕೇಳಿದಾಗ ಮಾತುಕತೆ ನಿಲ್ಲಿಸಿ ಪವಿತ್ರ ಕುರ್‌ಆನಿನ ಯಾವ 
ಸೂಕ್ತವನ್ನು ಪಠಿಸಬೇಕು? ` 
ಗ್‌ ೬ 32% || ಪ್ಲೈಟಸೆ್ಳ್‌ 
ಹಿರಿ ಉಳವಿ ಜಯ 6 
"ವಯುಸಬ್ಬಿಹುರಆ್‌ದು ಬಿಹಮ್ದಿಹಿ ವಲ್‌ ಮಲಾಇಕತು ಮಿನ್‌ ಖೀಫತಿಹೀ" 
(ಗುಡುಗು ದೇವನ ಸ್ತುತಿಯೊಂದಿಗೆ ಅವನ ಪಾವಿತ್ರ್ಯವನ್ನು ಸಾರುತ್ತದೆ ಮತ್ತು 
ದೇವಚರರೂ ಭಯವಿಹ್ವಲರಾಗಿ ಅವನ ಮಹಾತ್ಮೆಯನ್ನು ಕೊಂಡಾಡುತ್ತಾರೆ.) 
(ಅರ್ರಆ್‌ದ್‌: 13) 


26 ಕುರ್‌ಆನ್‌ ಕ್ವಿರು 
180. ಹಜ್ಜ್‌ ಯಾತ್ರಿಕನ ಅತ್ಯುತ್ತಮ ದಾರಿವೆಚ್ಚ ಯಾವುದು? 

> ಅತ್ಯುತ್ತಮ ದಾರಿವೆಚ್ಚವು ತಕ್ತ(ದೇವನಿಷ್ಠೆ) ಆಗಿದೆ. 

- (ಪವಿತ್ರ ಕುರ್‌ಆನ್‌, 2:19 


181. ಪವಿತ್ರ ಕುರ್‌ಆನಿನಲ್ಲಿ ದೇವನ ಹಕ್ಕುಗಳ ಜೊತೆ ಯಾರ ಹಕ್ಕನ್ನು ವಿವರಿಸಲಾಗಿದೆ 
> ತಂದೆ ತಾಯಿಗಳ ಹಕ್ಕು ಬಾಧ್ಯತೆಗಳು. 


182. ತಂದೆ ತಾಯಿಗಳಿಗಾಗಿ ಯಾವ ರೀತಿ ಪ್ರಾರ್ಥಿಸಬೇಕೆಂದು ಕುರ್‌ಆನ 
ಹೇಳುತ್ತದೆ? | 


ಎರಿಯ 
"ವಕುಲ್‌ ರಬ್ಬಿರ್‌ಹಮ್‌ಹುಮಾ ಕಮಾ ರಬ್ಬಯಾನೀ 'ಸಗೀರನ್‌.'' 
ಸ (ಈ ರೀತಿ ಪ್ರಾರ್ಥಿಸಿರಿ. ಅವರು, ನನ್ನನ್ನು ಬಾಲ್ಯದಲ್ಲಿ ಪಾಲಿಸಿ ಪೋಷಿಸಿದಂ: 
ಅವರೀರ್ವರ ಮೇಲೂ ಕರುಣೆ ತೋರು.) [ಪವಿತ್ರ ಕುರ್‌ಆನ್‌, 17:24 
SUN ಟಿಯು ಬ YG | 
"ರಬ್ಬನಗ್‌ಫಿರ್‌ಲೀ ವಲಿವಾಲಿದಯ್ಯ ವಲಿಲ್‌ ಮುಲ್‌ಮಿನೀನ ಯೌವ 
ಯಕೂಮುಲ್‌ ಹಿಸಾಬ್‌." _ 
(ನಮ್ಮ ಪ್ರಭೂ! ನನಗೂ ನನ್ನ ತಂದೆ ತಾಯಿಗಳಿಗೂ ಕ್ಷಮೆಯನ್ನು ದಯಪಾಲಿಸ 
ಮತ್ತು ಲೆಕ್ಕಾಚಾರ 'ನಡೆಯುವ ದಿವಸ ಎಲ್ಲ ಸತ್ಯವಿಶ್ವಾಸಿಗಳನ್ನೂ ಕ್ಚಮಿಸು.) , 
[ಪವಿತ್ರ ಕುರ್‌ಆನ್‌, 14:41 


183. ಉತ್ತಮ ಪತ್ನಿಯರು ಯಾರೆಂದು ಪವಿತ್ರ ಕುರ್‌ಆನ್‌ ಬಣ್ಣಿಸುತ್ತದೆ? 
» "ಉತ್ತಮ ಪತ್ನಿಯರು ಪತಿಯನ್ನು ಅನುಸರಿಸುವವರಾಗಿರುತ್ತಾರೆ.'' 
(ಪವಿತ್ರ ಕುರ್‌ಆನ್‌, 4:34 


184. 'ರಬ್ಬುಲ್‌ ಅರ್ಶ್‌' (ಅರ್ಶ್‌ನ ಪ್ರಭು) ಎಂದರೇನು? 
> ವಿಶ್ವ .ಸಿಂಹಾಸನದ ಒಡೆಯ(ಅಲ್ಲಾಹ್‌). 


185. ಕುರ್‌ಆನಿನ ಪ್ರಕಾರ . ವಿಶ್ವದ ಪ್ರಾರಂಭದ ಸ್ವರೂಪವು ಹೇಗಿತ್ತು? 
> ವಿಶ್ವದ ಪ್ರಾರಂಭದ ಸ್ವರೂಪವು ಒಂದು ರಾಶಿಯಂತಿತ್ತು. ಅನಂತರ ಅದನ್ನು ಜೇ 
" ಬೇರೆ ಭಾಗಗಳನ್ನಾಗಿ ವಿಂಗಡಿಸಿ ಭೂಮಿ ಮತ್ತು ಇನ್ನಿತರ ಆಕಾಶ ಕಾಯಗಳನ್ನು ಬೇರೆ ಬೇಃ 
ಜಗತ್ತುಗಳ ರೂಪದಲ್ಲಿ ಪರಿವರ್ತಿಸಲಾಯಿತು. 


ಏರ್‌ಆನ್‌ ಕ್ರಿಸ್‌ 27 


86. ಆಧುನಿಕ ಕಾಲದ ಐತಿಹಾಸಿಕ ಶೋಧನೆಗಳ ಪ್ರಕಾರ ಜಗತ್ತಿನ 'ಕಬ್ಬಿಣಯುಗ' ಎಂದು 
1ರೆಯಲ್ಪಡುವ ಯುಗವು ಯಾವ ಪ್ರವಾದಿಯ ಕಾಲವಾಗಿದೆ? 
> ದಾವೂದ್‌ರ(ಅ) ಕಾಲವಾಗಿದೆ. 


187. ಪ್ರಳಯ ಸಂಭವಿಸುವುದಕ್ಕಿಂತ ಮುಂಚೆ ಇರುವ ಕುರುಹುಗಳು ಯಾವುವು? 

» ಹೊಗೆ, ದಜ್ಜಾಲ್‌, ದಾಬ್ಬತುಲ್‌ ಅರ್ದ್‌, ಪಶ್ಚಿಮ ದಿಕ್ಕಿನಿಂದ ಸೂರ್ಯೋದಯ, 
ಕ. ಮರ್ಯಮ್‌ರ ಪುತ್ರ ಈಸಾರ(ಅ) ಆಗಮನ, ಯಲ್‌ಜೂಜ್‌ ಮಲ್‌ಜೂಜ್‌ರ 
ತಕ್ರಮಣ, ಮೂರು ದೊಡ್ಡ ಭೂ ಕುಸಿತಗಳು ಅಥವಾ Landslides [ಒಂದು ಪೂರ್ವ 
ನಿಕ್ಕಿನಲ್ಲಿ, ಇನ್ನೊಂದು ಪಶ್ಚಿಮ ದಿಕ್ಕಿನಲ್ಲಿ, ಮೂರನೆಯದು ಅರಬ್‌ ದ್ವೀಪದಲ್ಲಿ] ಅನಂತರ 
ಕಟ್ಟಕಡೆಯದಾಗಿ ಯಮನ್‌ನಿಂದ ಏಳುವ ದಾವಾಗ್ನಿಯು ಜನರನ್ನು ಮಹ್‌ಶರ್‌ನ ಕಡೆಗೆ 
ತಟ್ಟುವುದು. 


188. ಸೂರ್‌ ಕಹಳೆ ಊದಲ್ಪಡುವ ಮೂರು ಸಂದರ್ಭಗಳು ಯಾವುವು? 

> 0 ನಫ್‌ಕೆ ಫರುಲ್‌: ಪ್ರಥಮ ಊದುವಿಕೆಯು ಸಾರ್ವತ್ರಿಕ ಗಾಬರಿಯನ್ನುಂಟು 
ಮಾಡುವುದು. 

> 1) ನಫ್‌ಕೆ ಸಅಕ್‌: ಎಲ್ಲರೂ ಸತ್ತು ಬೀಳುವರು. 

> i) ನಫ್‌ಕೆ ಕಿಯಾಮು ರಬ್ಬಿಲ್‌ ಆಲಮೂನ್‌: ಎಲ್ಲರೂ ಜೀವಂತರಾಗಿ ದೇವ 
ಸನ್ನಿಧಿಯಲ್ಲಿ ಹಾಜರು ಗೊಳಿಸಲ್ಪಡುವರು. 


189. 'ಜಿಹಾದ್‌ ಅಕ್ಬರ್‌'(ಅತೀ ದೊಡ್ಡ ಹೋರಾಟ) ಯಾವುದು? 
» ಆತ್ಮ ಸಂಯಮ. 


190. 'ಫಿರ್‌ದೌಸ್‌'ನ ವಾರೀಸುದಾರರು ಯಾರು? 
> ಸತ್ಯವಿಶ್ವಾಸಿಗಳು. 


191. ಸ್ವರ್ಗಕ್ಕೆ ಇರುವ 'ಫಿರ್‌ದೌಸ್‌' ಎಂಬ ಹೆಸರು ಎಲ್ಲ ಮಾನವ ಭಾಷೆಗಳಲ್ಲೂ 
ಏಕ ಪ್ರಕಾರ ಕಂಡು ಬರುತ್ತದೆ ಹೇಗೆ? 

» ಅರಬೀ ಭಾಷೆಯಲ್ಲಿ 'ಫಿರ್‌ದೌಸ್‌' 

> ಸಂಸ್ಕೃತದಲ್ಲಿ 'ಪರ್ದೀಷಾ' 

» ಪ್ರಾಚೀನ ಕಲ್ಹಾನೀ ಭಾಷೆಯಲ್ಲಿ 'ಪರ್ದೀಸಾ' 

» ಪ್ರಾಚೀನ ಇರಾನೀ(ರುಂಡ್‌) ಭಾಷೆಯಲ್ಲಿ 'ಪೇರಿದಾಯ್ಹ್ಯಾ' 

> ಹಿಬ್ರೂಭಾಷೆಯಲ್ಲಿ 'ಪರ್ದೀಸ್‌' 

> ಅರ್ಮೇನಿಯನ್‌ ಭಾಷೆಯಲ್ಲಿ 'ಪರ್ದೀಸೋ' 


28 ಕುರ್‌ಆನ್‌ ಕ್ವಿರು್‌ 


> ಗ್ರೀಕ್‌ ಭಾಷೆಯಲ್ಲಿ 'ಫಾರಾದಾಯೋಸ್‌' 
> ಲ್ಯಾಟಿನ್‌ ಭಾಷೆಯಲ್ಲಿ 'ಪ್ಲಾ ಷ್ಟ 


192. ಎಲ್ಲ ಭಾಷೆಗಳಲ್ಲೂ ಇತ್‌ ಎಂಬ ಪದವು ಯಾವ ಅರ್ಥದಲ್ಲಿ 
ಪ್ರಯೋಗವಾಗುತ್ತದೆ? 

> ಆವರಣವಿರುವ, ವಿಶಾಲವಾಗಿರುವ, ಜನನಿವಾಸಕ್ಕೆ ಸವೂಪದಲ್ಲಿರುವ, . ಎಲ್ಲ 
ಬಗೆಯ ಫಲ ಪುಷ್ಪಗಳು ಮುಖ್ಯವಾಗಿ ದ್ರಾಕ್ಷೆ ಇರುವ ತೋಟಕ್ಕೆ ಈ ಪದ ಪ್ರಯೋಗವಾಗುತ್ತದೆ. 


193. ಇಸ್ಲಾಮಿನ ದೃಷ್ಟಿಯಿಂದ ದುಂದುವೆಚ್ಚವು ಯಾವ ರೀತಿಯಲ್ಲಿರುತ್ತದೆ? 
> ) ಧರ್ಮ ಸಮ್ಮತವಲ್ಲದ ಕಾರ್ಯಗಳಲ್ಲಿ ಹಣಖರ್ಚು ಮಾಡುವುದು. 
> i) ಧರ್ಮಸಮ್ಮತವಾದ ಕಾರ್ಯಗಳಲ್ಲೂ ಖರ್ಚು ಮಾಡುವಾಗ ಹದ ಮೂರುವುದು. 
> ii) ಪುಣ್ಯಕಾರ್ಯಗಳಲ್ಲಿ ಖರ್ಚು ಮಾಡುವಾಗ ಅಲ್ಲಾಹನ ಸಂಪ್ರೀತಿಯ ಬದಲು 
ಆಡಂಬರಕ್ಕಾಗಿಯೂ ತೋರಿಕೆಗಾಗಿಯೂ ಖರ್ಚು ಮಾಡುವುದು. 


194. ಜಿಪುಣತೆ ಎಂದರೇನು? 

> ) ತನಗಾಗಿ ಮತ್ತು ತನ್ನ ಮಕ್ಕಳು ಮರಿಗಳಿಗಾಗಿ ತನ್ನ ಶಕ್ತಿಗನುಸಾರ ಖರ್ಚು 
ಮಾಡದಿರುವುದು. 

> ೫) ಉತ್ತಮ ಹಾಗೂ ಫ್ಯೂ ಕಾರ್ಯಗಳಿಗಾಗಿ ಖರ್ಚು ಮಾಡದಿರುವುದು. 


195. ಫಿರ್‌ಔನನ ಜನಾಂಗಕ್ಕೆ ಕುರ್‌ಆನ್‌ ಬಳಸಿರುವ ಪದ? 
> ಆಕ್ರಮಿ ಜನಾಂಗ. 


196. ನೂಹ್‌ರ(ಅ) ಜನಾಂಗದ ಮೇಲೆರಗಿದ ಯಾತನೆ? 
> ಜಲ ಪ್ರಳಯ. 


197. ಹ. ಸಾಲಿಹ್‌ರ(ಅ) ಜನಾಂಗದ ಮೇಲೆರಗಿದ ಯಾತನೆ? 
> ಘನಸ್ಫೋಟ(ಭೀಕರ ಭೂಕಂಪ). 


198. ಲೂತ್‌ರ(ಅ) ಜನಾಂಗದ ಮೇಲೆರಗಿದ ಯಾತನೆ? _ | 
> "ಒಂದು ಭಯಾನಕ ಭೂಕಂಪವು ಅವರ ನಾಡುಗಳನ್ನು-ಅಡಿಮೇಲಾಗಿಸಿ ಬಿಟ್ಟಿತು.” 
> "ಒಂದು ಪ್ರಬಲ ಜ್ವಾಲಾಮುಖಿಯಿಂದ "ಅವರ ಮೇಲೆ ಸುಟ್ಟ ಮಣ್ಣಿನ ಕಲ್ಲುಗಳ 

ಮಳೆಗರೆಯಲಾಯಿತು. - (ಪವಿತ್ರ ಕುರ್‌ಆನ್‌, 11:82) 


ಕುರ್‌ಆನ್‌ ಕ್ವಿರು್‌್‌ 29: 


SS 


199. ಲೂತ್‌ರ(ಅ) ಜನಾಂಗದ ಮೇಲೆ ಎರಗಿದ ಯಾತನೆಯ ಕುರುಹು ಇಂದು ಯಾವ 
ರೂಪದಲ್ಲಿದೆ? 
» ಕಪ್ಪು ಸಮುದ್ರ. 


200, ಹಶ್ರ್‌ನ ಮೈದಾನದಲ್ಲಿ ಅಲ್ಲಾಹನ ಜ್ಯೋತಿಯಿಂದ ವಂಚಿಸಲ್ಪಡುವವರು ಯಾರು? 
> ಕಪಟವಿಶ್ವಾನಿಗಳು. 


201. ಕುರ್‌ಅನಿನಲ್ಲಿರುವ 'ಗಿಲ್ಮಾನ್‌' ಎಂದರೆ ಯಾರು? 
» ಸ್ವರ್ಗದ ಬಾಲಕರು. 


202. ಕುರ್‌ಆನಿನಲ್ಲಿ ಹಿಂದಾಡುವುದನ್ನು(ಪರದೂಷಣೆ) ಯಾವುದಕ್ಕೆ ಹೋಲಿಸಲಾಗಿದೆ? 
" >» ಮೃತ ಸಹೋದರನ ಮಾಂಸ ತಿನ್ನುವುದಕ್ಕೆ ಸಮಾನ. 


203. ಪವಿತ್ರ ಕುರ್‌ಆನಿನಲ್ಲಿ ಎಷ್ಟು ಜನಾಂಗಗಳ ಕಥೆ ವಿವರಿಸಲಾಗಿದೆ? 

» ಆದ್‌, ಸಮೂದ್‌, ಮಜೂಸೀ ಸಬಾ, ಸಾಬಿಈನ್‌, ಆಸ್ಕ್ಯಾ ಬುಲ್‌ ಐಕ್ಕು 
ಅಸ್ಲಾಬುಲ್‌ ಹಿಜ್‌, ಅಸಾ: ಬುರ್ರಸ್ಸ್‌, ಇರಮ್‌, ದಾತಿಲ್‌ ಇಮಾದ್‌, ಅಸ್ವಾಬುಲ್‌ಉಖ್‌ 
ದೂದ್‌, ಅಸ್ಲಾಬುಲ್‌ ಕರ್‌ಯ ಅಸ್ಡಾಬುಲ್‌ ಕಹ್‌ಫ್‌, ರಕೀಮ್‌, ಬನೀ ಇಸ್ರಾ ್ರಾಈಲ್‌, 
ಅಸ್ಲಾಬುಸ್ಸಬ್ಸ್‌, ಅಹ್ಲುಕಿತಾಬ್‌, ಯಹೂದೀ, ನಸ್ರಾನೀ, ಯಲ್‌ಜೂಜ್‌ ಮಲ್‌ಜೂಜ್‌, 
ಅಸ್ಥಾಬುಲ್‌ ಫೀಲ್‌, ಕುರೈಶ್‌. 


204. ಪವಿತ್ರ ಕುರ್‌ಆನಿನಲ್ಲಿ ಯುದ್ಧವಿಲ್ಲದೆ ಸ್ಪಷ್ಟ ವಿಜಯವೆಂದು ಯಾವುದನ್ನು ಕರೆಯಲಾಗಿದೆ? 
» ಹುದೈಬಿಯಾ ಸಂಧಿ. 


205. ಪವಿತ್ರ ಕುರ್‌ಆನಿನಲ್ಲಿ ಮನುಷ್ಯರನ್ನು ವಿಂಗಡಿಸಲಾದ ವಿಭಾಗಗಳು ಯಾವುವು? 


» ಅಲ್ಲಾಹನ ಮಿತ್ರರು ಶೈತಾನನ ಮಿತ್ರರು 
» ಅಲ್ಲಾಹನ ಪಂಥ ಶೈತಾನರ ಹಂಥ 
» ಸ್ವರ್ಗವಾಸಿಗಳು ನರಕವಾಸಿಗಳು 

> ಬಲಗಡೆಯವರು ಎಡಗಡೆಯವರು 
> ಸತ್ಯವಿಶ್ಯಾಸಿ ಸತ್ಯನಿಷೇಧಿ 


> ಸತ್ಯವಿಶ್ವಾಸ ಹೊಂದಿದವರು ಕಪಟವಿಶ್ವಾಸಿ 


206. ಮನುಷ್ಯರು ನಿಕೃಷ್ಟವೆಂದು ಭಾವಿಸುವ ಯಾವ ವಸ್ತುಗಳು ಪವಿತ್ರ ಕುರ್‌ಆನಿನಲ್ಲಿ 
ಉಪಮೆಯ ರೂಪದಲ್ಲಿ ಬಂದಿದೆ? 
» ಸೊಳ್ಳೆ, ನೊಣ, ನಾಯಿ, ಜೇನ್ನೊಣ, ಜೇಡರ ಗೂಡು. 


30 ಕುರ್‌ಆನ್‌ ಕ್ವಿರು್‌ 
207. ಪವಿತ್ರ ಕುರ್‌ಆನಿನ ಮುತಶಾಬಿಹಾತ್‌ ಸೂಕ್ತಗಳ ಹಿಂದೆ ಎಂತಹ ಜನರು ಬೆನ್ನು 
ಹತ್ತುತ್ತಾರೆ? 

> ಹೃದಯಗಳಲ್ಲಿ ಕೊಂಕುಳ್ಳವರು ಕ್ಷೇಭೆ ಎಬ್ಬಿ: ಸಲಿಕ್ಕಾಗಿ ಮುತಶಾಬಿಹಾತ್‌ಗಳ 
ಬೆನ್ನು ಹತ್ತುತ್ತಾರೆ ಮತ್ತು ಅವುಗಳ ದುರಾಖ್ಯಾನ ಮಾಡಲು ಪ್ರಯತ್ನಿಸುತ್ತಾರೆ. ವಸ್ತುತಃ 
ಅವುಗಳ ನಿಜಾರ್ಥವನ್ನು ಅಲ್ಲಾಹನ ಹೊರತು ಇನ್ನಾರೂ ಬಲ್ಲವರಿಲ್ಲ. : 
(ಆಲಿ ಇಮ್ರಾನ್‌: 7) 


208. ಪವಿತ್ರ ಕುರ್‌ಆನಿನ ಇತರ ಹೆಸರುಗಳು ಯಾವುವು? 
> ಪುರ್ಕಾನ್‌, ಅಲ್‌ ಕಿತಾಬ್‌, ದಿಕ್ರ್‌, ನೂರ್‌, ಉಮ್ಮುಲ್‌ ಕಿತಾಬ್‌, ಹುದಾ, 
ಮುಬಯ್ಯಿನ್‌, ಮುಸದ್ದಿಕ್‌, ಬುಶ್‌ರಾ, ಬುರ್ಹಾನ್‌, ವೂರಭಾನ್‌, ಇಮಾಮ್‌. 


209. ಪವಿತ್ರ ಕುರ್‌ಆನ್‌ ಮನುಷ್ಯನನ್ನು ಯಾವ ರೀತಿಯ ಮನುಷ್ಯನನ್ನಾಗಿ ಮಾರ್ಪಡಿಸುತ್ತದೆ? 
> ಸತ್ಯವಿಶ್ವಾಸಿ. 


210. ಪವಿತ್ರ ಕುರ್‌ಆನ್‌ ಮನುಷ್ಯನ ಶ್ರೇಷ್ಠತೆಯ ಮಾನದಂಡವೆಂದು ಯಾವುದನ್ನು 
ಹೇಳುತ್ತ ದೆ? 
>» ಶಕ್ಟಾ(ದೇವಭಯ). 


211. ಹಶ್ರ್‌ನ ಮೈದಾನದಲ್ಲಿ |ಉತ್ತಮ ಜನರಿಗೆ ಯಾವುದರ ಬಗ್ಗೆ ಸುವಾರ್ತೆ 
ನೀಡಲಾಗುವುದು? '“ 

> ಅಂದು ನೀವು ಸತ್ಯವಿಶ್ವಾಸಿಗಳನ್ನೂ ಸತ್ಯವಿಶ್ವಾಸಿನಿಯರನ್ನೂ ನೋಡುವಾಗ 
ಅವರ ಪ್ರಕಾಶವು ಅವರ ಮುಂದೆಯೂ ಅವರ ಬಲಭಾಗದಲ್ಲೂ ಸಾಗುತ್ತಿರುವುದು. 
ಇಂದು "ನಿಮಗೆ ಶುಭವಾರ್ತೆ ಇದೆ. ತಳೆಭಾಗದಲ್ಲಿ ಕಾಲುವೆಗಳು ಹರಿಯುತ್ತಿರುವ 
ಸ್ವರ್ಗೋದ್ಯಾ ನಗಳಿದ್ದು ಅವುಗಳಲ್ಲಿ ಅವರು ಸದಾಕಾಲ ವಾಸಿಸುವರು. ಇದೇ ಮಹಾ 
ಯಶಸ್ಸು. 
(ಪವಿತ್ರ ಕುರ್‌ಆನ್‌, 57:12) 


ಕ 


212. ಅಲ್ಲಾಹನಿಗೆ ನೀಡುವ ಸಾಲವೆಂದರೇನು? 
` >» ಅಲ್ಲಾಹನ ಮಾರ್ಗದಲ್ಲಿ ಖರ್ಚು ಮಾಡುವ ಸಂಪತ್ತು. 


213. ಅಲ್ಲಾಹನಿಗೆ ನೀಡಬೇಕಾದ ಸಾಲದ ಶರತ್ತೇನು? 
೫». ಅದು ಅತ್ಯುತ್ತಮ ಸಾಲವಾಗಿರಬೇಕು. (ಪ್ರಾಮಾಣಿಕ ಮನಸ್ಸಿನೊಂದಿಗೆ 
ಯಾವುದೇ ಸ್ವಾರ್ಥ ಹಿಶಾಸಕ್ತಿಯಿಲ್ಲದೆ ನೀಡಬೇಕು) 5 


ರ್‌ಆನ್‌ ಕಿರ್‌ 31 


EN SY ಭಾನ 
14. ಪವಿತ್ರ ಕುರ್‌ಆನಿನಲ್ಲಿ ರಬ್ಬ್‌(ಪ್ರಭು) ಎಂಬ ಪದವನ್ನು ಯಾವ ಅರ್ಥದಲ್ಲಿ 
ಸಲಾಗಿದೆ? 

> i) ಮಾಲಕ ಮತ್ತು ಒಡೆಯ. 

> 1) ಪೋಷಕ. ಪರಿಪಾಲಕ, ಮೇಲ್ವಿಚಾರಕ. 

> 0) ಆಜ್ಞಾಧಿಕಾರಿ, ಸಾರ್ವಭೌಮ, ವ್ಯವಸ್ಥಾಪಕ ಮತ್ತು ಆಡಳಿತಗಾರ. 

(ಅಲ್ಲಾಹನು ಈ ಎಲ್ಲ ಅರ್ಥಗಳಲ್ಲೂ ವಿಶ್ವದ ಪ್ರಭು) 


15. ಈಮಾನ್‌ ಮತ್ತು ಕುಫ್ರ್‌ನ ವೃತ್ಕಾಸ? 
» ಈಮಾನ್‌: ನಂಬುವುದು, ಸ್ವೀಕರಿಸುವುದು, ಅಂಗೀಕರಿಸುವುದು. 
> ಕುಫ್ರ್‌: ಅವಿಶ್ವಾಸ ತೋರುವುದು, ನಿರಾಕರಿಸುವುದು, ಧಿಕ್ಕರಿಸುವುದು. 


16. ಮನಶ್ಶಾಂತಿ ಪಡೆಯಲು ಪವಿತ್ರ ಕುರ್‌ಆನ್‌ ಯಾವ ಮಾರ್ಗವನ್ನು 
ೂಚಿಸುತ್ತದೆ? 

» ಅಲ್ಲಾಹನ ದಿಕ್ರ್‌(ಸ್ಮರಣೆ). 

» "ಕೇಳಿರಿ, ಮನಶ್ಶಾಂತಿಯೊದಗುವುದು ಅಲ್ಲಾಹನ ಸ್ಮರಣೆಯಿಂದಲೇ ಎಂಬುದು 


ರಚಿತ." 
(ಪವಿತ್ರ ಕುರ್‌ಆನ್‌, 13:28) 


117. ದುಃಖ ಮತ್ತು ಭಯದಿಂದ ಮುಕ್ತಿ ಹೊಂದಲು ಕುರ್‌ಆನ್‌ ಯಾವ ಮಾರ್ಗವನ್ನು 
ಕೊಚಿಸುತ್ತದೆ? 

» "ನಮ್ಮ ಪ್ರಭು ಅಲ್ಲಾಹನು ಎಂದು ಹೇಳಿ ಆ ಬಳಿಕ ಅದರಲ್ಲೇ ಸ್ಥಿರವಾಗಿ ನಿಂತು 
ನಿಟ್ಟವರ ಮೇಲೆ ಖಂಡಿತವಾಗಿಯೂ ದೇವಚರರು ಇಳಿಯುತ್ತಾರೆ ಮತ್ತು ಹೇಳುತ್ತಾರೆ: 


ಸೆದರಬೇಡಿರಿ, ಖೇದಿಸಬೇಡಿರಿ. 
(ಪವಿತ್ರ ಕುರ್‌ಆನ್‌, 41:30) 


218. ಅಲ್ಲಾಹನು ಗ್ರಂಥದೊಂದಿಗೆ ಇಳಿಸಿರುವ ನ್ಯಾಯ ತಕ್ಕಡಿಯೆಂದರೆ ಯಾವುದು? 
» ಸತ್ಯ-ಮಿಥ್ಯ, ಸರಿ-ತಪ್ಪು, ನ್ಯಾಯ-ಅನ್ಯಾಯ ಮತ್ತು ಹಿತ-ಅಹಿತಗಳ ನಡುವಿನ 
ವ್ಯತ್ಯಾಸವನ್ನು ತಕ್ಕಡಿಯಂತೆ ಅಳೆದು ತಿಳಿಸುವ ಅಲ್ಲಾಹನ ಶರೀಅತ್‌(ಮೂರಭಾನ್‌-ತಕ್ಕಡಿ). 


219. ಎಂತಹ ನಮಾರಿಗರಿಗೆ ವಿನಾಶವಿದೆ? 
» ತಮ್ಮ ನಮಾರಿುನ ಬಗ್ಗೆ ಆನಾಸ್ಥೆ ತೋರುವವರಿಗೆ. 
ಪವಿತ್ರ ಕುರ್‌ಆನ್‌, 1074] 


32 ಕುರ್‌ಆನ್‌ ಕ್ವಿರು್‌ 


220. ಪವಿತ್ರ ಕುರ್‌ಆನ್‌ ಯಾವುದರಲ್ಲಿ ದಾಖಲಿಸಲ್ಪಟ್ಟಿದೆ? 
> ಸುರಕ್ಷಿತವಾಗಿರುವ ಹಾಳೆಯಲ್ಲಿ. 


221. ಮನುಷ್ಯನು ಕಡ್ಡಾಯವಾಗಿ ದಾಟಿಹೋಗಬೇಕಾದ ಹಲವು ಮಜಲುಗಳು 
ಯಾವುವು? 

> ಬಾಲ್ಯದಿಂದ ಯೌವನ. 

» ಯೌವ್ವನದಿಂದ ವೃದ್ಧಾಪ್ಯ. 

> ವೃದ್ಧಾಪ್ಯದಿಂದ ಮರಣ. 

> ಮರಣದಿಂದ ಬರುಕ್‌(ಆತ್ಮಗಳ ಲೋಕು). 

> ಬರ್ಮುಕ್‌ನಿಂದ. 

> ಹಶ್ರ್‌ನ ಮೈದಾನ. 

> ಅನಂತರ ವಿಚಾರಣೆ ಮತ್ತು ಶಿಕ್ಷೆ-ರಕ್ಷೆ. 


222. ಕುರ್‌ಆನಿನಲ್ಲಿ ಒಂದು ಐಚ್ಛಿಕ ನಮಾರು್‌ನ ಬಗ್ಗೆ ಹೆಸರೆತ್ತಿ ಹೇಳಲಾಗಿದೆ. ಆ 
ನಮಾರು್‌ ಯಾವುದು? 
>» ತಹಜ್ಜುದ್‌ ನಮಾರು್‌. 


223. "ನನ್ನನ್ನೂ ನಾನು ಒಬ್ಬಂಟಿಯಾಗಿ ಸೃಷ್ಟಿಸಿದವನನ್ನೂ ಬಿಟ್ಟು ಬಿಡಿರಿ" ಎಂದು 
ಕುರ್‌ಆನ್‌ ಯಾರ ಕುರಿತು ಹೇಳುತ್ತದೆ? 
> ವಲೀಜ್‌ ಬಿನ್‌ ಮುಗೀರ:. 


224. ಪವಿತ್ರ ಕುರ್‌ಆನಿನಲ್ಲಿ ಎಷ್ಟು ಬಾರಿ ನಡಿಗೆಯ ಶಿಷ್ಟಾಚಾರವನ್ನು ಕಲಿಸಿ 
ಕೊಡಲಾಗಿದೆ? 
3 ಬಾರಿ. 
> 0) "ಭೂಮಿಯ ಮೇಲೆ ದರ್ಪದಿಂದ ನಡೆಯಬೇಡಿರಿ. ನೀವು ಭೂಮಿಯನ್ನು 
ಸೀಳಲಾರಿರಿ. ಪರ್ವತಗಳ ಶಿಖರಕ್ಕೂ ತಲುಪಲಾರಿರಿ.'" 
(ಪವಿತ್ರ ಕುರ್‌ಆನ್‌, 17:37) 
> i) "ರಹ್ಮಾನನ ನಿಜವಾದ ದಾಸರು ಭೂಮಿಯ ಮೇಲೆ ಸೌಮ್ಯ ನಡಿಗೆ 
ನಡೆಯುತ್ತಾರೆ. (ಪವಿತ್ರ ಕುರ್‌ಆನ್‌, 25:63) 
> ii) "ನಿನ್ನ ನಡೆಯಲ್ಲಿ ಇತಿಮಿತಿಯನ್ನಿರಿಸು.?' 
(ಪವಿತ್ರ ಕುರ್‌ಆನ್‌, 31:19) 


| 
ಕುರ್‌ಆನ್‌ ಕಿರ್‌ p 33 
225. ಪ್ರವಾದಿವರ್ಯರು(ಸ) ಮಕ್ಕಾದ ಮೇಲೆ ದಂಡೆತ್ತಿ ಹೋಗಲಿದ್ದಾರೆಂಬ ವಿಷಯವನ್ನು 
ಶತ್ರುಗಳಿಗೆ ಮುನ್ಸೂಚನೆ ನೀಡಲು ಪ್ರಯತ್ನಿಸಿದ ವ್ಯಕ್ತಿ ಯಾರು? 
> ಹ. ಹಾತಿಬ್‌ ಬಿನ್‌ ಅಬೀ ಬಲ್‌ತಅಃ(ರ). 


226. ಅಜ್ಞಾನ ಕಾಲದಲ್ಲಿ ಅರಬರ ಪಾಲಿಗೆ ತಲಾಕ್‌ ಅಥವಾ ವಿಚ್ಛೇದನದ ಪ್ರಕರಣೆಯ 
ರೂಪ ಯಾವುದು? 
> ಮುಹಾರ್‌(ನೀನು ನನ್ನ ಪಾಲಿಗೆ ತಾಯಿಯ ಬೆನ್ನಿನಂತೆ). 


227. ಕುರ್‌ಆನಿನಲ್ಲಿ ತುಂಬಿದ ಮನೆಯೆಂದು ಯಾವುದನ್ನು ಹೇಳಲಾಗಿದೆ? 
> ಕಅಬಾ ಭವನ. 


228. ಜಿಹಾದ್‌ ಮತ್ತು ಕಿತಾಲ್‌ನ ವ್ಯತ್ಯಾಸ? 

» ಜಿಹಾದ್‌ -ನಿರ್ದಿಷ್ಟ ಉದ್ದೇಶದ ಸಾಧನೆಗಾಗಿ ತನ್ನ ಗರಿಷ್ಠ ಶಕ್ತಿಯನ್ನು 
ವಿನಿಯೋಗಿಸುವುದು. ಯುದ್ಧವೂ ಸೇರಿದಂತೆ ಎಲ್ಲಾ ಬಗೆಯ ಹೋರಾಟ ಅದರಲ್ಲಿ 
ಒಳಗೊಂಡಿದೆ. 

>» ಕಿತಾಲ್‌ - ಯುದ್ಧಕ್ಕೆ ಈ ಪದ ಬಳಕೆಯಾಗಿದೆ. 


229. ಖುಲಾ ಎಂದರೇನು? 
>» ಪತ್ನಿಯು ತನ್ನ ಪತಿಗೆ ಏನನ್ನಾದರೂ ನೀಡಿ ವಿವಾಹ ವಿಚ್ಛೇದನ ಪಡೆಯುವುದು. 


230. ಬಡ್ಡಿಕೋರನನ್ನು ಕುರ್‌ಆನ್‌ ಯಾರಿಗೆ ಹೋಲಿಸಿದೆ? 
» ಶೈತಾನನ ಸೋಂಕಿನಿಂದ ಭ್ರಾಂತನಾದವನಿಗೆ. (2:275) 


231. 'ಕೆಲಿಮತುಮ್ಮಿನಲ್ಲಾಹ್‌' ಎಂದು ಯಾರ ಬಗ್ಗೆ ಹೇಳಲಾಗಿದೆ? 
> ಹ. ಈಸಾ(ಅ). f 


232. 'ಅಲ್ಲಾಹನ ಪಾಶ' ಎಂದರೇನು? 
» ಇಸ್ಲಾಮ್‌ ಧರ್ಮ. 


233. ಪವಿತ್ರ ಕುರ್‌ಆನಿನಲ್ಲಿ ಬಂದಿರುವ 'ರಬ್ಬಾನಿ' ಮತ್ತು 'ಅಹ್ಟಾರ್‌' ಯಾರು? 
> 'ರಬ್ಬಾನೀ'- ಧಾರ್ಮಿಕ ವಿದ್ವಾಂಸರು. 
> 'ಅಪ್ಟಾರ್‌'- ಕರ್ಮಶಾಸ್ತ್ರಜ್ಞರು. 


34 ಕುರ್‌ಆನ್‌ ಕ್ವಿರುಟ್‌ 
ಲ ಕುರ್‌ಲನ್‌ಕ್ಟಿರ್‌ 


234. ಅಲ್‌ ಮಾಣದಃದಲ್ಲಿ ಬಂದಂತಹ 'ಬಹೀಃ ', 'ಸಾಯಿಬಾ', 'ವಸೀಲಳ, 'ಹಾಮಃ' 
ಇವುಗಳ ಬಗ್ಗೆ ತಿಳಿಸಿ? 

> ಬಹೀರಃ : ಐದು ಬಾರಿ ಮರಿ ಹಾಕಿದ ಮತ್ತು ಕೊನೆಯಲ್ಲಿ ಗಂಡು ಮರಿಗೆ ಜನ್ಮ 
ನೀಡಿದ ಒಂಟೆ. 

> ಸಾಯಿಬಃ : ಯಾವುದಾದರೂ ಆಕಾಂಕ್ಷೆ ಈಡೇರಿದ ರೋಗ ಶಮನವಾದ ಅಥವಾ 
ಅಪಾಯದಿಂದ ಪಾರಾದ ಕಾರಣಕ್ಕಾಗಿ ಕೃತಜ್ಞತೆಯ ರೂಪದಲ್ಲಿ ಹರಕೆ ಬಿಡಲಾದ ಒಂಟೆ. 

> ವಸೀಲ : ಆಡಿನ ಹೆಣ್ಣು ಮತ್ತು ಗಂಡು ಮರಿಗಳೆರಡೂ ಒಟ್ಟಿ ಸಿಗೆ ಜನಿಸಿದರೆ ಗಂಡು 
ಮರಿಯನ್ನು ಬಲಿಯರ್ಪಿಸುವ ಬದಲು ದೇವರುಗಳ ಹೆಸರಲ್ಲಿ ಸ್ವತಂತ್ರವಾಗಿ ಬಿಟ್ಟು 
ಬಿಡಲಾಗುವ ಆಡಿನ ಮರಿ. 

» ಹಾಮ: ಒಂಟೆಯೊಂದರ ಮೊಮ್ಮರಿಯು ಸವಾರಿ ಮಾಡಲರ್ಹವಾಗುವಷ್ಟು 
ಬೆಳೆದು ನಿಂತರೆ ಸ್ವತಂತ್ರವಾಗಿ ಬಿಟ್ಟು ಬಿಡಲಾಗುವ ಮುದಿ ಒಂಟೆ. 

(ಪವಿತ್ರ ಕುರ್‌ಆನ್‌, 5:103) 


235. 'ಅಸ್ಥಾಬುಲ್‌ ಅಆ್‌ರಾಫ್‌' ಯಾರಾಗಿದ್ದಾರೆ? 
>» ಶಿಖರದವರು : ಸ್ವರ್ಗ ಪ್ರವೇಶಿಸಲು ಸಾಧ್ಯವಾಗುವಷ್ಟು ಸಕಾರಾತ್ಮಕ ಅಂಶಗಳ 
ನ್ನಾಗಲಿ, ನರಕಕ್ಕೆ ತಳ್ಳಿಬಿಡಲಾಗುವಷ್ಟು ನಕಾರಾತ್ಮಕ ಅಂಶಗಳನ್ನಾಗಲಿ ಹೊಂದಿರದವರು. 


236. ಆದ್‌ ಜನಾಂಗದ ವಾಸಸ್ಥಳೆ ಯಾವುದು? 
> ಅಹ್‌ಕಾಫ್‌. 


237. ಸಮೂದ್‌ ಜನಾಂಗದ ವಾಸಸ್ಥಳ ಯಾವುದು? 
> ಅಲ್‌ ಹಿಜ್ರ್‌. 


238. 'ಫಿರ್‌ಔನ್‌' ಶಬ್ದದ ಅರ್ಥವೇನು? 
೫» ಸೂರ್ಯವಂಶಿ. 


239. ಪ್ರವಾದಿವರ್ಯರು(ಸ) ಧ್ವಂಸಗೊಳಿಸಿದ ಮಸೀದಿ ಯಾವುದು? 
> 'ಮಸ್ತಿದುಯುರಾರ್‌.' 


240. 'ಅಸ್ಲಾಬುರ್ರಸ್ಟ್‌' ಅಥವಾ 'ರಸ್ಸ್‌'ನವರು ಯಾರು? 


» ತಮ್ಮ ಪ್ರವಾದಿಯನ್ನು ಜಾವಿಗೆಸೆದು ಅಥವಾ ನೇತಾಡಿಸಿ ಸಾಯಿಸಿದ್ದ ಜನರು. 


ಕುರ್‌ಆನ್‌ ಕ್ವಿರು್‌ 35 


241. ಇಬ್‌ರಾಹೀಮ್‌ರು(ಅ) ಪುತ್ರನ ಬದಲು ದಿಬಃ ಮಾಡಲೆಂದು ಸಮರ್ಪಿಸಿದ 
ಟಗರನ್ನು ಕುರ್‌ಆನ್‌ ಏನೆಂದು ಕರೆಯುತ್ತದೆ? 
» ದೊಡ್ಡ ಬಲಿದಾನ. 


242. ಕುರ್‌ಆನಿನಲ್ಲಿ ಕೆಲವು ಮಹಿಳೆಯರ ಪ್ರಸ್ತಾಪ ಬಂದಿದೆ ಅವರು ಯಾರು? 
» ಈಜಿಪ್ಟ್‌ನ ಅಧಿಕಾರಿ ಪತ್ನಿಯರು. 
» ಈಜಿಪ್ಟ್‌ನ ರಾಜ ಫಿರ್‌ಔನನ ಪತ್ನಿ. 
>. ಮೂಸಾರ(ಅ) ತಾಯಿ. 
> ಮೂಸಾರ(ಅ) ಸಹೋದರಿ. 
> ಹಾರೂನನ ಸಹೋದರಿ. 
» ಹೆ. ಶುಐಬ್‌ರ(ಅ) ಹೆಣ್ಮಕ್ಕಳು. 
» ಅಬೂಲಹಬನ ಪತ್ನಿ. 


243. ನಮಾಯಿನಿಂದ ಪ್ರವಾದಿವರ್ಯರನ್ನು(ಸ) ತಡೆದ ವ್ಯಕ್ತಿ ಯಾರು? 
> ಅಬೂಜಹಲ್‌. 


244. ಯುದ್ಧ ನಿಷಿದ್ಧ ತಿಂಗಳುಗಳು ಯಾವುವು? 
>» ರಜಬ್‌, ದುಲ್‌ಕಲದ್‌, ದುಲ್‌ಹಜ್ಜ್‌, ಮುಹರ್ರಮ್‌. 


245, ಪ್ರವಾದಿವರ್ಯರ(ಸ) ಮರಣದ ಸೂಚನೆಯಿರುವ ಅಧ್ಯಾಯ ಯಾವುದು? 


> ಅನ್ನಸ್ರ್‌. 


246. ಮುಸ್ಲಿಮ್‌ ಸಮುದಾಯದ ಸನ್ಯಾಸ ಯಾವುದು? 
» ಅಲ್ಲಾಹನ ಮಾರ್ಗದಲ್ಲಿ ಹೋರಾಟವೇ(ಜಿಹಾದ್‌) ಈ ಸಮುದಾಯದ 
ಸನ್ಯಾಸವಾಗಿದೆ. 


247. ದಿವೃಗ್ರಂಥವನ್ನು ತಂದ ದೇವ ಸಂದೇಶವಾಹಕರೆಲ್ಲರೂ ಯಾರ ವಂಶಜ 
ರಾಗಿದ್ದರು? .. 
» ಹ. ನೂಹ್‌(ಅ) ಮತ್ತು ಹ. ಇಬ್‌ರಾಹೀಮ್‌(ಆ). 
(ಪವಿತ್ರ ಕುರ್‌ಆನ್‌, 57:26) 


36 ____ ಕುರ್‌ಆನ್‌ ಕಿರ್‌ 
LAI 
248. ಹಶ್ರ್‌ನ' ಮೈದಾನದಲ್ಲಿ ಅಲ್ಲಾಹನ ಆಸ್ಥಾನದ ಗಾಂಭೀರ್ಯವು ಯಾವ 
ಮಟ್ಟದಲ್ಲಿರುವುದು? 

» ರೂಹ್‌ ಮತ್ತು ದೇವಚರರು ಸಾಲುಸಾಲಾಗಿ ನಿಲ್ಲಲಿರುವ ಆ ದಿನ ಪರಮ 
ದಯಾಮಯನ ಅನುಮತಿ ಪಡೆದ ಮತ್ತು ಸರಿಯಾದ ಮಾತನ್ನೇ ಆಡುವ ವ್ಯಕ್ತಿಯ 


ಹೊರತು ಬೇರಾರೂ ಮಾತಾಡಲಾರರು. (ಪವಿತ್ರ ಕುರ್‌ಆನ್‌, 78:39) 


249. ಸಮೂದ್‌ ಜನಾಂಗದ ಪಾಲಿಗೆ ಇದ್ದ ಪರೀಕ್ಷೆ ಏನಾಗಿತ್ತು? 
> ಹ. ಸ್ವಾಲಿಹ್‌ರ(ಅ) ಒಂಟಿ. 


250. ಪವಿತ್ರ ಕುರ್‌ಆನಿನ 'ಮೂರನೆಯ ಒಂದು ಭಾಗಕ್ಕೆ ಸಮಾನ'ವಾದ ಅಧ್ಕಾಯ 
ಯಾವುದು? ` 
> ಅಲ್‌ ಇಖ್‌ಲಾಸ್‌. 


251. ಪ್ರವಾದಿವರ್ಯರಿಗೆ(ಸ) ಮಾಟ ಮಾಡಿದ ವ್ಯಕ್ತಿ ಯಾರು? 
» ಲಬೀದ್‌. ಬಿನ್‌ ಅಲ್‌ಸಮ್‌. 


252. ಅಬೂಲಹಬನ ಪತ್ನಿ ಯಾರು? 
» ಉಮ್ಮು ಜಮೂಲ್‌(ಆರ್‌ವಾ). 


253. ಶಿಕ್ಷಾರ್ಹ ವ್ಯಕ್ತಿಗಳ ಕರ್ಮವೃತ್ತಾಂತವನ್ನು ದಾಖಲಿಸಿಡಲಾಗುತ್ತಿರುವ ಕಡತ ಯಾವುದು? 
> ಸಿಜ್ಜೇನ್‌. 


254. ಪುನರುತ್ಡಾನ ದಿನವನ್ನು ಕಣ್ಣಾರೆ ಕಾಣುವಂತೆ ಕಾಣಬಯಸುವವನು ಯಾವ ಯಾವ 
ಅಧ್ಯಾಯಗಳನ್ನು ಓದಬೇಕೆಂದು ಪ್ರವಾದಿ(ಸ) ಹೇಳಿದ್ದಾರೆ? 
> ಅತ್ತಕ್‌ವೀರ್‌, ಅಲ್‌ ಇನ್‌ಪಫಿತಾರ್‌ ಮತ್ತು ಅಲ್‌ ಇನ್‌ಶಿಕಾಕ್‌. 


255. ಮೂಸಾರ(ಅ) ಅತಿ ದೊಡ್ಡ ಪವಾಡ ಯಾವುದು? 
>» ಲಾಠಿಯು ಹೆಬ್ಬಾವಾಗಿ ಮಾರ್ಪಡುವುದು. 


256. ನೂಹ್‌ರ(ಅ) ಜನಾಂಗದವರು ಪೂಜಿಸುತ್ತಿದ್ದ ಮೂರ್ತಿಗಳೆ ಹೆಸರುಗಳನ್ನು ಸೂಚಿಸಿ? 
> ಗವದ್ದ್‌, ಸುವಾಲ್‌, ಯಗೂಸ್‌, ಯಲಣಊಕ್‌ ಮತ್ತು ನಸ್ಟ್‌." 
(ಪವಿತ್ರ ಕುರ್‌ಆನ್‌, 71:23) 


ಕುರ್‌ಆನ್‌ ಕಿರ್‌ 37 


257. ಲುಕ್ಮಾನ್‌(ಅ) ತನ್ನ ಮಗನಿಗೆ ನೀಡಿದ ಉಪದೇಶ ಏನಾಗಿತ್ತು? 
» ಅಲ್ಲಾಹನೊಂದಿಗೆ ಯಾರನ್ನು ಸಹಭಾಗಿಯನ್ನಾಗಿ ಮಾಡಬಾರದು. ಅದು ಆತಿ 
ದೊಡ್ಡ ಅಕ್ರಮವಾಗಿದೆ. 
>» ಅಣುಗಾತ್ರದಷ್ಟು ಏನಾದರೂ ಮಾಡಿದರೆ ಅದು ಎಲ್ಲಿದ್ದರೂ ಅಲ್ಲಾಹನು 
ಹೊರತರುವನು. 
ನಮಾರುನ್ನು ಸಂಸ್ಥಾಪಿಸು. 
ಒಳಿತನ್ನು ಸಂಸ್ಥಾಪಿಸು ಕೆಡುಕನ್ನು ತಡೆ. 
ಸಂಕಷ್ಟಗಳೆದುರಾದಾಗ ತಾಳ್ಮೆ ವಹಿಸು. 
ಜನರೊಡನೆ ಮುಖ ತಿರುಗಿಸಿ ಮಾತಾಡಬೇಡ. 
ಭೂಮಿಯ ಮೇಲೆ ಅಹಂಕಾರಜೊಂದಿಗೆ ನಡೆಯಬೇಡ. 
ನಡಿಗೆಯಲ್ಲಿ ಸೌಮ್ಯತೆ ಪಾಲಿಸು. ' 
ಶಬ್ದವನ್ನು ಶಗ್ಗಿಸು. 


3. 4 ಸ! 9 ೫ ೫ ಡ್‌ 


258. ಮಾನವ ಚಿತ್ತದ ದೊಡ್ಡದೊಡ್ಡ(ಆಸೆ-ಆಕಾಂಕ್ಸೆಗಳು) ಇಂದ್ರಿಯಾಭಿಲಾಷೆಗಳು 
ಯಾವುವು? 
» "ಸ್ತ್ರೀಯರು, ಮಕ್ಕಳು, ಚಿನ್ನ ಬೆಳ್ಳಿಗಳ ರಾಶಿ ವಾಹನ(ಕುದುರೆ-ಇತ್ಯಾದಿ 
ವಾಹನಗಳು) ಜಾನುವಾರುಗಳು, ಕೃಷಿಭೂಮಿ.” ; 
(ಪವಿತ್ರ ಕುರ್‌ಆನ್‌, 3:14) 


259. ಅಲ್ಲಾಹನ ಲಲ್‌ನತ್‌(ಶಾಪ) ಯಾರ ಮೇಲಿದೆ? 
» 0 ಶೈತಾನ್‌. 
> 0) ಕಾಪಿರರು. (ಪವಿತ್ರ ಕುರ್‌ಆನ್‌, 2: 89) 
> 01) ಅಕ್ರಮಿಗಳು. (ಪವಿತ್ರ ಕುರ್‌ಆನ್‌, 7:44) 
> ೪) ಸುಳ್ಳಾಡುವವರು. (ಪವಿತ್ರ ಕುರ್‌ಆನ್‌, 3:61) 


260. ಅಲ್ಲಾಹನ ಪ್ರೀತಿಗೆ ಪಾತ್ರರಾದವರು ಯಾರು? 

> 1) ಶುದ್ಧತೆಯನ್ನು ಪಾಲಿಸುವವರು. (ಅಲ್‌ಬಕರಃ : 222, ಅತ್ತೌಬಃ : 108) 

> 0) ಸಜ್ಜನರು. (ಅಲ್‌ಬಕರಃ :195, ಆಲಿ ಇಮ್ರಾನ್‌ :134, 148, ಅಲ್‌ 
ಮಾಇದಃ : 13, 93) 

> i) ಧರ್ಮನಿಷ್ಠರು. (ಆಲಿ ಇಮ್ರಾನ್‌ : 76, ಅತ್ತೌಬಃ:4, 7) 

> 17) ನ್ಯಾಯ ಪರಿಪಾಲಕರು. (ಅಲ್‌ ಮಾಇದಃ : 42, ಆಲ್‌ ಹುಜುರಾತ್‌ : 9, 
ಅಲ್‌ ಮುಮ್ತಹಿನ : 8) 


38 ಕುರ್‌ಆನ್‌ ಕ್ವಿರಭ್‌. 
ಬಳಿ ಕುರ್‌ಲನ್‌ಕ್ರಿರ್‌ 


> ೪). ಪಶ್ಚಾತ್ತಾಪ ಪಡುವವರು. (ಆಲ್‌ಬಕರಃ : 222, ಆತ್ತೌಬಃ 1.112) 
> vi) ಸಹನಶೀಲರು (ಆಲಿ ಇಮ್ರಾನ್‌ : 146) 
> vi) ಅಲ್ಲಾಹನ ಮೇಲೆ ಭರವಸೆ ಇಡುವವರು. (ಆಲಿ ಇಮ್ರಾನ್‌ : 159) 
> vii) ಅಲ್ಲಾಹನ ಮಾರ್ಗದಲ್ಲಿ ಹೋರಾಡುವವರು. (ಅಸ್ಪಫ್ಟ್‌ : 4) 


261. ಅಲ್ಲಾಹನ ಕ್ರೋಧಕ್ಕೆ ಪಾತ್ರರಾದವರು ಯಾರು? 
> ಕಾಫಿರರು(ಸತ್ಯನಿಷೇಧಿಗಳು). (ಆಲಿ ಇಮ್ರಾನ್‌ : 32, ಅರ್ರೂಮ್‌ ; 45) 
> ಅಕ್ರಮಿಗಳು. (ಆಲಿ ಇಮ್ರಾನ್‌ : 57, 140, ಅಶ್ಕೂರಾ : 40) 
» ವಿಶ್ವಾಸ ಘಾತುಕರು.(ಅನ್ನಿಸಾ : 107, ಅಲ್‌ ಅನ್‌ಫಾಲ್‌ : 58) 
> ದುಷ್ಕರ್ಮಿಗಳು. (ಅಲ್‌ ಹಜ್ಜ್‌ : 38) 
> ಕ್ಷೋಭೆಯನ್ನುಂಟು ಮಾಡುವವರು. (ಅಲ್‌ ಮಾಇದಃ : 64, ಅಲ್‌ ಕಸಸ್‌ ; 77) 
>» ದುರ್ವ್ಯಯ ಮಾಡುವವರು. 
(ಅಲ್‌ ಅನ್‌ಆಮ್‌ ; 141, ಆಲ್‌ ಆಲ್‌ರಾಥ್‌ : 31) 
> ಅಹಂಬಾವಿಗಳು. (ಅನ್ನಹ್ಹ್‌ : 23) 


262. ಇಬ್‌ಲೀಸ್‌ ಎಂಬ ಪದದ ಅರ್ಥವೇನು? 
» ಅತ್ಯಂತ ಹತಾಶ. 


263. ವಹ್ಮ್‌ ಮತ್ತು ಇಲ್ಲಾಮ್‌ ಇವುಗಳ ವೃತ್ಕಾಸವೇನು? 
> ವಹ್ಯ್‌; ಪ್ರವಾದಿಗಳಿಗಾಗಿ ಕಾದಿರಿಸಲಾಗಿದೆ. 
> ಇಲ್ಲಾಮ್‌ : ಔಲಿಯಾಗಳಿಗೂ, ವಿಶೇಷ ವ್ಯಕ್ತಿಗಳಿಗಾಗಿಯೂ ಇರುವಂತಹದ್ದಾಗಿದೆ. 


264. ಯಹೂದಿಯರು ಯಾರನ್ನು ದೇವಪುತ್ರನೆನ್ನುತ್ತಾರೆ? 
> ಹ. ಉರುರ್‌(ಅ). 


265. ಕುರ್‌ಆನಿನ ಆಧಾರದಲ್ಲಿ ಮಹಾಪಾತಕಗಳು ಯಾವುವು? 
ಮೂರು ರೂಪಗಳಿವೆ: 
> 0) ಅಕ್ರಮ. 1) ಕರ್ಮಬ್ರಷ್ಟತೆ. i) ದುಷ್ಕರ್ಮಗಳು. 
266. ಒಬ್ಬ ಸತ್ಯವಿಶ್ವಾಸಿಯ ನೈಜ ಪ್ರಿಯತಮ ಯಾರು? 


>» ಅಲ್ಲಾಹ್‌. 


267. ಪವಿತ್ರ ಕುರ್‌ಆನಿನಲ್ಲಿ ಅಲ್ಲಾಹನು ಅತಿ ಹೆಚ್ಚು ಬಾರಿ ಯಾವುದರ ಬಗ್ಗೆ ಆಜ್ಞೆ 
ನೀಡಿದ್ದಾನೆ? 
» ನಮಾರುಖ್‌ ಸಂಸ್ಥಾಪಿಸಲು. 


ಕುರ್‌ಆನ್‌ ಕ್ವಿರಖ್‌ 39 
268. ಸತ್ಯಮಾರ್ಗದಲ್ಲಿ ಯಾವ ಯಾವ ಪರೀಕ್ಷೆಗಳು ನಡೆಯುತ್ತವೆ? 

ಅನೇಕ ರೀತಿಯ ಪರೀಕ್ಷೆಗಳು ಎದುರಾಗುತ್ತವೆ. ಅವುಗಳ ಪೈಕಿ ಕೆಲವು 

» 0 ಶತ್ರುವಿನ ಭಯ. 

> i) ಹಸಿವು ಬಾಯಾರಿಕೆ. 

> i) ಜೀವನಾಭಾರದ ನಪ್ಪ. 

> ೪) ತನು ಧನಗಳ ಬಲಿದಾನ. 


269. ಹ. ನೂಹ್‌ರ(ಅ) ತರುವಾಯ ಇಸ್ಲಾಮಿನ ಸಂದೇಶವನ್ನು ಜಾಗತೀಕವಾಗಿ ನೀಡಲು 
ಅಲ್ಲಾಹನು ನಿಯುಕ್ತಗೊಳಿಸಿದ ಪ್ರವಾದಿಗಳ ಪೈಕಿ ಮೊದಲಿಗರು ಯಾರು? 
> ಹ. ಇಬ್‌ರಾಹೀಮ್‌(ಅ). 


270. ಹ. ಇಬ್‌ರಾಹೀಮ್‌ರ(ಅ) ವಂಶದಿಂದ ಹೊರಟ ಎರಡು ದೊಡ್ಡ ಶಾಖೆಗಳು 
ಯಾವುವು? 

» ಹ. ಇಸ್ಮಾಈಲರ ಸಂತತಿಗಳಾದ ಅರಬರು. ' 

» ಹ. ಇಸ್‌ಹಾಕ್‌ರ(ಅ) ಸಂತತಿಗಳಾದ ಬನೀ ಇಸ್ರಾಈಲ್‌. 


271. ಅಲ್ಲಾಹನ ವತಿಯಿಂದ . ಇಮಾಮತೆ ಸ್ವಾಲಿಹಃ(ಸಜ್ಜನ ನಾಯಕತ್ವ) ಯಾರಿಗೆ 
ಲಭಿಸುತ್ತದೆ? ' 
» ಸತ್ಯವಿಶ್ವಾಸಿಗಳಿಗೆ. 


272. ಕುರ್‌ಆನಿನ ಕೆಲವು ಅಧ್ಯಾಯಗಳ ಆರಂಭದಲ್ಲಿ ಕಂಡು ಬರುವ ಬಿಡಿ ಅಕ್ಷರಗಳಿಗೆ 
ಏನೆನ್ನುತ್ತಾರೆ? 
> ಹುರೂಫ್‌ ಮುಕತ್ತಆತ್‌. 


273. ಸ್ವರ್ಗವು ಯಾರ ಪಾಲಿಗೆ ಹರಾಮ್‌ ಆಗಿದೆ? 
» ಅಲ್ಲಾಹನೊಂದಿಗೆ ಇನ್ನಾರನ್ನಾದರೂ ಸಹಭಾಗಿಗಳನ್ನಾಗಿ ಮಾಡಿದವನಿಗೆ ಅಲ್ಲಾಹನು 
ಸ್ವರ್ಗವನ್ನು ಹರಾಮ್‌ಗೊಳಿಸಿರುತ್ತಾನೆ. 
(ಅಲ್‌ ಮಾಇದಃ : 72) 


274. ಮುಸ್ಲಿಮ್‌ ಸಮುದಾಯವು ಯಾವ ಕಾರ್ಯದಲ್ಲಿ ಪ್ರವಾದಿಯ ಉತ್ತರಾಧಿಕಾರಿ ಯಾಗಿರುವುದು? 
» ಮಾನವತೆಗೆ ಸಾಕ್ಷಿಯಾಗುವ ಕಾರ್ಯದಲ್ಲಿ. (ಪವಿತ್ರ ಕುರ್‌ಆನ್‌, 2:143)., 


40 " ಕುರ್‌ಆನ್‌ ಕ್ರಿರಖ್‌ 


275. ಮರಣ ಸಂಕಟದ ವೇಳೆ ಅಕ್ರಮಿಗಳ ಅವಸ್ಥೆ ಹೇಗಿರುವುದು? 
> ಅಕಟ! ನೀವು ಆಕ್ರಮಿಗಳನ್ನು, ಅವರು ಮರಣ ಸಂಕಟದಲ್ಲಿ ಮುಳುಗೇಳುತ್ತಿರುವ 
ಮತ್ತು ದೇವಚರರು ಕೈ ಚಾಚುತ್ತ, “ತನ್ನಿರಿ, ನಿಮ್ಮ ಪ್ರಾಣವನ್ನು ಹೊರತೆಗೆಯಿರಿ, ನೀವು 
ಅಲ್ಲಾಹನ ಮೇಲೆ ಸುಳ್ಳಾರೋಪ ಹೊರಿಸಿ ವೃಥಾ ಒದರುತ್ತಿದ್ದುದರ ಹಾಗೂ ಅವನ 
ನಿದರ್ಶನಗಳಿಗೆ ವಿರುದ್ಧ ಉದ್ಧಟತನ ತೋರುತ್ತಿದ್ದುದರ ಫಲವಾಗಿ ಇಂದು ನಿಮಗೆ 
ಅಪಮಾನಕರ ಶಿಕ್ಷೆ ನೀಡಲಾಗುವುದು." 
[ಅಲ್‌ ಅನ್‌ಆಮ್‌: 93] 


276. ಲಂಚ ಹರಾಮ್‌ ಎಂಬುದಕ್ಕೆ ಕುರ್‌ಆನಿನ ಆಧಾರ? 

» "ನೀವು ನಿಮ್ಮ ಸಂಪತ್ತನ್ನು ಪರಸ್ಪರ ಅನುಚಿತ ರೀತಿಯಿಂದ ಕಬಳಿಸಬಾರದು 
ಮತ್ತು ನಿಮಗೆ ಇತರರ ಸಂಪತ್ತಿನ ಒಂದಂಶವನ್ನು ಉದ್ದೇಶ ಪೂರ್ವಕವಾಗಿ ಅಕ್ರಮ 
ರೂಪದಿಂದ ಕಬಳಿಸುವ ಸಂದರ್ಭ ಸಿಗುವಂತೆ ಅವುಗಳನ್ನು ಅಧಿಕಾರಿಗಳ ಮುಂದೆ 
ಸಮರ್ಪಿಸಬಾರದು. 

(ಪವಿತ್ರ ಕುರ್‌ಆನ್‌, 2:188) 


277. ಎಂತಹ ಜನರು ಶೈತಾನನ ವಂಚನೆಯಿಂದ ರಕ್ಷಿತರು? 
> ಅಲ್ಲಾಹನ ನಿಷ್ಠಾವಂತ ದಾಸರು. 115:40-42, 17:65] 


278. ಮಾನವ ಇತಿಹಾಸದ ಪ್ರಪ್ರಥಮ ಮಾನವವದೆ ಯಾರಿಂದ ಯಾರಿಗೆ ಆಯಿತು? 
> ಆದಮರ ಪುತ್ರರಾದ ಕಾಬೀಲನಿಂದ ಹಾಬೀಲರಿಗೆ ಆಯಿತು. 


೫ 
ಸೆ 
ಬೇ 
Ny 

4 


